ಜೆ ಕೇಶವಾಚಾರ್ಯೆ (ಅಯ್ಯನನರ ವಂಶೀಕರು) 
ಕೌತಾಳ, ಆದವಾನಿ ತಾಲ್ಲೂಕು :: ಕರ್ನೂಲು ಜಿಲ್ಲಾ 


೧೩/೮5 Archiver 


ಈ ಪುಸ್ತಕ ತಿರುವಂಲ ತಿರಂಪತಿ 
ದೇವಸ್ಥಾನಗಳ ಆರ್ಥಿಕ ಸಕಾಂತೆಂದಿಂದ 
ಪ್ರಕ್‌ಟಿತವಾಗಿದೆ 


Rarest Archiver 


(ಶ್ರೀ ರಂಗಯ್ಯನವರ ಚರಿತ್ರೆ 


ಲೇಖಕ : 
ಷೆ. ಅಪ್ಪಣಾ ಚಾರ್ಯ 
ಣು 
ಸ್ಪೆಷಲ್‌ ಆಫೀಸರ್‌ 
ದಾಸಸಾಹಿತ್ಯ ಪ್ರಾಜಿಕ್‌ 4 
ತಿರುಮಲ ತಿರುಪತಿ ದೇವಸ್ಥಾನಗಳು 


ತಿರುಪತಿ 
ಪ್ರಕಾಶಕರು 
ಜೆ ಕೇಶವಾಚಾರ್ಯ (ಅಯ್ಯನವರ ವಂಶೀಕರು) 
ಕ” ತಾಳ, ಆದವಾನಿ ತಾಲ್ಲೂಕು :: ಕರ್ನೂಲು ಜಿಲ್ಲಾ 


Rarest Archiver 


ರಂಗಯ್ಯನವರ ದೇವಾಲಯ 


Rarest Archiver 


೧೩/೮5 Archiver 


ಸಾಲಂಕೃತ ರಂಗಯ್ಯನವರ ವೃಂದಾವನ 


Rarest Archiver 


೧೩/೮5 Archiver 


ರಂಗಯ್ಯನವರು ನಿರ್ಮಿಸಿದ 
* ಚನ್ನಕೇಶವ ದೇವಾಲಯ “ 


೧೩/೮5 Archiver 


೧೩/೮5 Archiver 


ರಂಗಯ್ಯನವರಿಗೆ ವಲಿದು ಬಂದ 
ಶ್ರೀ ಚೆನ್ನಕೇಶವಮೂರ್ತಿ 


೧೩/೮5 Archiver 


೧೩/೮5 Archiver 


ಸಾಲಂಕೃತ ಚನ್ನಕೇಶವ 


Rarest Archiver 


೧೩/೮5 Archiver 


ರಂಗಯ್ಯನವರು ನಿರ್ಮಿಸಿದ * ಉಟ್ಟು ಮಂಟಪ * 


Rarest Archiver 


೧೩/೮5 Archiver 


ರೆಂಗೆಯ್ಯನವರ ವಂಶವೃಕ್ಷ 


ಅಂಬಣ್ಣ ಭಜಿ 
— 
ನ ರಂಜಯ್ಯೆ ತ 
\ ತು ಜು 
ತಮ್ಮಣ್ಣ ರಂಗಪ್ಪ ಸಣ್ಣಪ್ಪ ಸ 
[5 || ತೀಶತಿಪ 
ಆಯ್ಯಪ್ಪ ಛಾಯಪ್ಪ is 
ಕ | ಕ 
ಮಾಳಪ್ಪ ಕಲ್ಲಪ್ಪ i 
; ಕ 
॥ ಮೆ 
ವೆಂಕಪ್ಪ ತ ಸಃ 1 ಷ್ಟ 
| | ರಂಗೆಷ್ಟೆ 
| I 6 | 
ರಾಮಣ್ಣ ಕೇಶವಪ್ಟ ಕೃಷ್ಣಪ್ಪ ಟೆಡ್‌ ಕೇಶವಸ್ಪ (ಹಾಜರು) 
] || 
ವೆಂಕಷ್ಟ ವೆಂಕಪ್ಪ 
i 
SN EE 
| i 
ರಂಗಪ್ಪ ಕ ಆ ಜ್‌ 
1 | 1 ರೆಸೊಹೆ ಜಗನ್‌ ಥ 
] | ಟಿ ಮ ರಂಗಪ, ಬದ್ರಿನಾರಾಯಣಾ ವರಸಿಂ ಸ 
ಕಷಪ  ವೆಂಕಪ ಪರಿಮಳ ರಾಮ ಭೀಮಪ್ಪ ರಂಗಪ್ಪ ( (ಹಾಜರು) ' Nl (ಹಾಜರು) 


(ಸಹ) (ಹಾಜರು) (ಹಾಜರು) (ಹಾಜರು) (ಹಾಜರು) ತಾತ 


೧೩/೮5 Archiver 


೧೩/೮5 Archiver 


ಪ್ರಕಾಶಕರ ಮಾತು 


ಯಾವ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯವೋ ಅಥವಾ ನಮ್ಮ 
ಹಿರಿಯರು ಮಾಡಿದ ಕನಸ್ಸಿನ ಫಲವೋ ಇದೀಗ ನಾನು ಪೂಜ್ಯರಾದ ರಂಗಯ 
ನವರ ವಂಶದಲ್ಲಿ ಜನಿಸಿನ್ನೀಸಿ, ಅವರ ಸೇವಾಭಾಗ್ಯ ಠೊಕಿತಿಜೆ, ಇಂತಹವರ 
ಉಪಕಾರ ಸ್ಮರಣವಾಗಿ ಅವರ ಪೂಜನೀಯ ಜೀವನ ಚಂತ್ರೆ ಪ್ರಚರಿಸ 
ಬೇಕೆಂದು ಎನೊ ತ ದಿನದ ವಾಂಛೆಯಾಗಿತ್ತು. 


ಇವರ ಮಹಿನೆಯನ್ನು ಎಷ್ಟು ಸ್ಮರಿಸಿದರು ಸಾಲದು. ಅವಧೂತ 
ಶಿಖಾನುಣಿಗಳಾಗಿ, ಭಗವದೃಕ್ತರಾಗಿ, ನಂಬಿ ಸೇವಿಸುವವರಿಗೆ ಕಾಮಧೇನು 
ವಾಗಿದ್ದಾರೆ. ನಾನು ಅನುಚಾನವಾಗಿ ಕೇಳಿದ್ದು ಮತ್ತೆ ಅನುಭವಕ್ಕೆ ಬಂದ 
ಕೆಲವು ನಿಷಯಗಳನ್ನು ಹೇಳೆಡೀ ಇರಲಾಕಿ 


ಇವರ ಸಮಕಾಲೀಕರಾಗಿ ಪ್ರಖ್ಯಾತರಾದ ಕೌತಾಳ ಗ್ರಾಮದ 
ಮಹಮ್ಮದೀಯ ಭಗವದೃಕ್ತ ಖಾದರು ಲಿಂಗೆಪ್ಪ ಇವರ ಸ್ನೇಹಿತರಂತೆ, ಬ 
ಅನರು ಇವರನ್ನು ಕಾಣಲು ಹುಲಿಯ ಮೇಲೆ ಕುಳಿತು ಬರಲು ಇವರು ತಾವು 
ಕುಳಿತುಕೊಂಡ ನೊಂಡ ಗೋಡೆಯನ್ನೇ ನಡೆಸಿಕೊಂಡು ಹೋಗಿ ಅವರನ್ನು 
ಭೇಟಿಯಾದರಂತೆ ಆ ಮುಸ್ಲೀಂ ಮಹಸನೀಯನ ಕೋರಿಕೆಯಂತೆ ಉಗಾದಿ 
ಯಿಂದ ಅತನ ಸ್ಥಳದಲ್ಲಿ ಸಂಚಾಂಗಶ್ರವಣ ಮಾಡುವುದಾಗಿ ಒಪಿ ಶಕೊಂಡರುತೆ 
ಅದರಂತೆ ಇಂದಿಗೂ ಆತನ ಸೃಳದಲ್ಲಿ ಪಂಚಾಂಗಶ್ರವಣ ನಡೆಯುತ್ತಿದೆ. 


ಆಯ್ಯನವರೆ ವಂಕಜರಿಗೆ ಯಾರಿಗೂ ಮಕ್ಕಳಲ್ಲಿ. ಎಲ್ಲರೂ ದಶ್ರತೆ 
ಯಿಂದ ಬಂದವರು, 5ನೆಯ ಸಂತತಿಯವರಾದ ಭೀಮಾಚಾರ್ಯರಿಗೆ 
ಮಕ್ಕಳಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಭೀಮಾಚಾಯರು ತೀರಿಕೊಂಂಡರು 
ಅಗ ಆಜ ವಂಶದಲ್ಲಿನ ವೆಂಕಮ್ಮನ 2ನೇ ಮಗನಾದ ನನ್ನನ್ನು ದತ್ತತ 


೧೩/೮5 Archiver 


ತೆಗೆದುಕೊಂಡರು. ಅಂದು ರಾತ್ರಿ ರಂಗಾಚಾರ್ಯರ ಸ್ವನ್ನದಲ್ಲಿ ರಂಗಯ್ಯ 
ನವರು ದ ೨ನ್ಯದ ಪಾತ್ರೆಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರಂತೆ. 
ಅದನ್ನು ನೋಡಿದ ರಂಗಾಚಾರ್ಯರು ಏನಪ್ಪ ಅಷ್ಟು ದ್ರವ್ಯಪಾತ್ರೆ ತೆಗೆದು 
ಕೊಂಡು ಹೋಗುತ್ತಾಯಿದ್ದಿ ನಮಗೆ ಕೊಡಬಾರದೆ ಅಂದರಂತೆ, ಅದಕ್ಕೆ 
ಅಯ್ಯನವರು ಈ ದ್ರವ್ಯ ನಿಮ್ಮ ನೊಮ್ಮಗನ ಮಗನಿಗೆ ಕೊಡುತ್ತೀನಿ ಎಂದು 
ಹೇಳಿ ತಮ್ಮ ಗುಡಿಹಾದಿ ಹಿಡಿದರಂತೆ ಅವರು ನುಡಿದಂತೆ ದತ್ತತೆಯ ಕ್ರನು 
ನಿಂತು ನಮಗೆ ಸಂತಾನದ ಭಾಗ್ಯ ಆಗಿದೆ. 


ನಮ್ಮ ತಾಯಿ ಯಂಕಮ ನವರಿಗೆ ಒಂದು ರಾತ್ರಿ ಸುಮಾರು 4 ಘಂಟಿ 
ಸಮಯದಲ್ಲಿ ರಂಗಯ್ಯನವರ ಗುಡಿಯಲ್ಲಿ ಮಂಗಳಾರತಿ ಘಂಟಿ ಶಬ್ಧ ಗಳು 
ಕೇಳುತ್ತಿದ್ದವಂತೆ. ಎದ್ದು ಗುಡಿ ಕಡೆ ನೋಡಲು ಅಲ್ಲಿಯ ಪ್ರಜೀಶನೆಲ್ಲಾ 
ಧೂಪದೀಪಗಳಿಂದ ಜಾಜ್ವಲ್ಯ ಮೌನವಾಗಿ ಕಾಣಿಸಿಕೊಂಡು ಒಂದೇಲೆ 
ಮಾಮೂಲು ಫರಸ್ಕಿತಿಯಲ್ಲಿ ಕಾಣುತ್ತಿದ್ದವಂತೆ. 


ನಮ್ಮ ಗ್ರಾಮದ ಭೀನುಯ್ಯನೆಂಬಾತನು ನಿತ್ಯ ಅಯ್ಯನನರ ಗುಡಿಗೆ 
ಬಂದು ನಮಸ್ಕಾರ ಹಾಕುತ್ತ ದ್ಹನು. ಒಂದು ದಿನ ಅವನು ಮನೆಯಲಿ 
ಮಲಗಿದ್ದಾಗ ಕನಸಿನಲ್ಲಿ ಆಯ್ಯನವರು ದರ್ಶನ ಕೊಟ್ಟು ಯೇನಯ್ಯ ನನ್ನ 
ಗುಡಿಯ ಆನರಣದಲ್ಲಿಯ ಭಾನಿಯನ್ಲಿ ನಮ್ಮವರ ಕುದರಿ ಮರಿಬಿದ್ದು 
ಒದ್ದಾಡುತ್ತಿ ಡೆ, ಹೋಗಿ ಅನರಿಗೆ ತಿಳಿಸಿ ಕುದರಿ ಮರಿಯನ್ನು ತೆಗೆಸು ನಡಿ 
ಎಂದು ಹೇಳಿದರಂತೆ ಅದರಂತೆ ಓದಿಬಂದು ಮನೆಯವರಿಗೆ ತಿಳಿಸಿ ಆ ಕುದುಕಿ 
ಮರಿಯನ್ನು ಹೊರಗೆ ತೆಗೆಸಿದರು. 


1944ರಲ್ಲಿ ಪೆದ್ದಮ್ಮ ಎಂಬಾಕಿ ನಮ್ಮ ಮನೆಯಲ್ಲಿ ಪ್ರತಿ ದಿನದ ಮನೆ 
ಕೆಲಸಗಳೆಲ್ಲಾ ಮುಗಿಸಿ ತನ್ನ ಮ ನೆಯನ್ನು ಸೇರಿ ಸಾ ನಮಾ ಗುಡಿಗೆ ಬಂದು 
ನೋಡಲಾ. ಗುಡಿಯ ಬೈಲು ಭಾಗದಲ್ಲಿ ನಾಲ್ಕು iv ಕುದುಕೆಗಳು ಮೇಯು 
ತ್ರಿದ್ಧಪಂತೆ. ಹಾಗೂ ಅಲ್ಲಿಯ ಗೋಡೆಯ ಮೇಲೆ ಒಬ್ಬ ಬ್ರಾಹ್ಮಣ 
ಕೂತಿದ್ದು ಕಂಡು ಆ ಮಹಿಳೆ ಎನು ಸ್ವಾಮಿ ಅಸು ಕುದುಕಿಗಳನ್ನು ಬಿಟ್ಟು 
ಮೇಯಿಸಿದಕೆ ನಮ್ಮ ಆಚಾರ್ಯರು ನಮ್ಮನ್ನು ಬೈದಾರು ಆಂದಳಂಜೆ, 


Rarest Archiver 


ಅದಕ್ಕೆ ಅಯ್ಯನವರು ಆ ಮುದುಕಿಗೆ ಅವರಿಗೆ ಒಳ್ಳೇದಾಗಲೆಂಜೀ ಬಿಟ್ಟಿದ್ದೀವಿ 
ಅಂದರಂತೆ, ಅಷ್ಟರಲ್ಲಿ ಎಲ್ಲಾ ಅದೃಶ್ಯವಾಯಿತಂೆ. 


ನನ್ನ ಸ್ವಾನಭಾವ 3.8.84ರಲ್ಲಿ ನನ್ನ ಮಗಳ ವಿವಾಹೆ ನಿಶ್ಚಯ 
ವಾಗಿತ್ತು. ಮದುವೆ ಮುಂಜೆ 14 ದಿನಗಳಿಂದ ಪ್ರತಿನಿತ್ಯ ಮಳೆ ಬಂದು 
ಮನೆಗಳು ತಟಿಗುಟ್ಟುತ್ತಿದ್ದವು. ಮಳೆಗೆ ಬಿಡುವೇ ಇಲ್ಲ. ಬೆಳಗಾದರೆ ಜೀವತಾ 
ಸಮಾರಾಧನೆ ಮುಂಜಿ ಬೀಗರು ಬರುತ್ತಾರೆ ಅವರನ್ನು ಬಲ್ಲಿ ಇಳಿಸಲಿ ಮದುವೆ 
ಸಮಾರಂಭ ಹೇಗಾದೀತು ನಿನ್ನನ್ನೇ ನಂಬಿದ್ದೀನಿ ಎಂದು ಬೇಡಿಕೊಂಡ. 
ಅತನ ಕೃಪೆಯಿಂದ ಅಂದಿನಿಂದ 14 ದಿನದವರೆಗೂ ಒಂದು ಹನಿಕೂಡ ಮಳೆ 
ಬೀಳಲಿಲ್ಲ. ಮದುವೆ ನಿರ್ವಿಘ್ನವಾಗಿ ನಡೆಯಿತು. 


ಇಂತಹ ಅನೇಕ ನಿದರ್ಶನಗಳು ನಮಗೂ ಇವರ ಇತರ ಭಕ್ತರಿಗೂ 
ಆಗಿವೆ, ನಮ್ಮ ಹಿಶಿಯರು ಅಯ್ಯನವಕೀ ಇಭುರಾಮುಪುರದ ಅಪ್ಪವರಾಗಿ 
ಜನಿಸಿದರೆಂದು ಹೇಳುತ್ತಿ ದ್ವರು. 


ಇಭುರಾಮಪುರದ ಅಪ್ಪನವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಪೂಜ್ಯ 
ಗುರು ಜಗನ್ಮಾಥದಾಸಾಚಾರ್ಯರ ವಂಶಜರಾದ ಅಪ್ಸಣ್ಣಾ ಚಾರ್ಯರು 
ಅಯ್ಯನವರ ಜೀವನ ಚರಿತ್ರೆಯನ್ನು ಬರೆದುಕೊಟ್ಟದಕ್ಕೆ ಅವರಿಗೆ ಸುದೀರ್ಫ 
ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ರಂಗಯ್ಯವನರು ಅವಕ ಅಂತರ್ಯ 
ದಿಂದ ಮೇಲ್ಲಿರಿವಾಸಭಿನ್ನ ಶ್ರೀ ಚನ್ನಕೆ!ಶನ ಸಂಪೂರ್ಣಾನುಗ್ರಹೆಮಾಡಲಿ 
ಎಂದು ಕೋರುತ್ತೇನೆ. ಅವಧಿ ಕಮ್ಮಿಯಿದ್ದರು ಶ್ರಮವಹಿಸಿ ಪುಸ್ತಕವನ್ನು 
ಮುದ್ರಿಕೊಟ್ಟ ಅನುಪಮ ಪ್ರಿಂಟರ್ಗಿನ ಕೆ, ಎಸ್‌. ಶ್ರೀಪತಿಯವರಿಗೂ ನನ್ನ 


ವಂದನೆಗಳು, 


ಇತಿ 
ಜೆ. ಕೇಶವಾಚಾರ್ಯ 
ಕೌತಾಳ 


Rarest Archiver 


೧೩/೮5 Archiver 


ನೀರ ರಘುಪತಿ ವಿಠಲದಾಸರಿಂದ ರಚಿಸಲ್ಪಟ್ಟ 


ಶ್ರೀ ರಂಗಯ್ಯನವರ | ಚರಿತ್ರೆ 


ರಾಗ : ತೋಡಿ ತಾಳ : ರುುಂಸೆ 


ಮಂಗಳ ಶುಭಾಂಗನೆ ರಂಗೆಯ್ಯನೇ 
ತುಂಗ ಮಹಿಮೋದಾರ ಮಹರಾಯನೇ ‘Hl 


ಜನನವು ಕವಿತಾಳ ಜೋಯಿಸರ ವಂಶದಲಿ 

ನಸುನಗುತ ಕೂಸಾಗಿ ಐದನೇ ವರ್ಷದಿ 

ಸನುಮತದಿ ತೋವೆಂಬ ಗ್ರಾಮಕ್ಕೆ ತೆರಳನಾ 

ಮನುಮಥನ ಹಿತ ಮಧ್ಯಮಾರ್ಗ ದೀ Nal! 


ಘುಲು ಘುಲ್ಲನೆ ಗೆಜ್ಜೆಶಬ್ದ ಮಾಡುತ ಬಂದು 

ಮೆಲ್ಲನೇ ಹಿಂಗಾಲು ತುಳಿಯಲಾಗ 

ಎಲ್ಲ ದಿಕ್ಕುಗಳಲ್ಲಿ ನೋಡೆ ಕಾಣಿಸದಿರಲು 

ಅಲ್ಲಿದ್ದ ಹಳ್ಳಿಕ್ಕೆ ತೃಷಿಲಿ ಪೋಗೀ .. 


ಚಿಲುಮೆ ತೋಡಲು ದಾಸವೇಷದಿಂ ಕೆಡಿಸುತಿಡ 

ಕಲಹ ಕಂಟಿಕ ಕೆಡಿಸಬೇಡೆನ್ನ್ನುತಾ 

ಹಲವು ಬಗೆ' ಪೇಳೆ ನಿಜದಾಸ ನೀನಾದೊಡೆ 

ಸುಲಭ ದೇವರ ದೇವ ಬಿಡುವೆನೆಂದ isl 


ಭೂಸುರನು ನಾನಾಗೆ ನಿನದಾಸನೆಂತಾಡೆ 
` ಭಾಸುರಾಂಗನೆ ಪೇಳ್ಳೈ ಶೂದ್ರ ಕುಲಜಾ 
ಈಸುಮಾತುಗಳ್ಳಾಕೆ ವೇಷಧಾರಿಯೆ ವೆಂಕ 
ಟೀಶ' ನೀನಾದಡೆ ತೋರು ನಿಜರೂಪದೀ Hel 


Rarest Archiver 


ಹ 


ಶ್ರೀನಿನಾಸನು ವಿಶ್ವರೂಪವನು ತೋರಿಸಿ 

ತಾನೆ ಚಿಹ್ಯಯಲಿ ಬೀಜ ಬರೆದೂ 

ದಾನವಾಂತಕನು ಆಂತರ್ಧಾನವೈದನು ಆಲ್ಲಿ 

ಮೂಣದಲೆ ಮಂದಿರಕೆ ತೆರಳಿದ ನಾಗ Ww 


ಹೆಚ ಚ್ವನಂದದಿ ಚರಿಸೆ ಜನರೆಲ್ಲ ನಗುತಲಿ 

ಹೆ ಸ ತೃರಂಗಯ್ಯನಂದ್ಯಕೆ ಹೊಕ್ಕರೂ 

ಹೆಚ ಟದ ತಿರುಪತಿಗೆ ಮಾತೆಸಹಿತದಿ ಹರಿಯ 

ಉತ್ಸವಕೆ ಪೋಗೆ ನಾಲ್ಕೈದು ದಿನದೋಳ್‌. Hal 


ನೀನಿದ್ದ ಸ್ಮ ಳದಲ್ಲ ನಿರಂತರವು ನಾನಿರಲು 

ಏನು ಕಾರಣ ಬಂದ್ಯೋ ಇಲಿಗೆನಲೂ 

ಧ್ಯಾನ ಮಾಡುತ ಹರಿಯ ದಶಮಿಯ ರಾತ್ರಿಲಿ - 
ಜ್ವನಾಶ್ವರೂಢನಾಗೋರ್ವ ಬರಲೂ Hal 


ಮಾತೆ ಏನಾದಳೆಂತಂದಗ್ರಜಕೇಳೆ 

ಪ್ರೀತಿಯಿಂದಿಹಳು ವೆಂಕಟಿಗಿರಿಯಲ್ಲಿ 

ಅತ್ತ ತಾಯಿಯೊಡನೆ ವೆಂಕಟಾಗಿರಿಯಿಂದ 

ಮತ್ತೆ ನೀ ಬಂದು ಫಿ ಹರಿಯ ಮಹಿಮೆಯತೋರ್ದಿ ॥1 ೮॥ 


ಫಪ್ರರಜನರು ಬರೆ ಪ್ರಶ್ನೆಮಾಡಿ ನಿಜನೆನ್ನಲಾ 

ವರದನೆಂಕಟ ವಲಿದನೆಂದೂ 

ಪರಿಪರೀ ಪರೀಕ್ಷಿ: ಸುತ ಸಕಲ ಸಬ ನ ತಿಳಿದು 

ಮರೆಯದೆ ಭಕುತಿ ಮಾಡುತ್ತ ಬಂದರೂ 1೯ ॥ 


ಚಿರುತರಲ್ಲೀ ಗ್ರಾಮದವರು ಜಲಕಾಣದಳೆ 

ಆರಿಕೆ ಮಾಡಲು ಆಗ ಸ್ಥಳ ತೋರಿಸೀ . 

ತ್ವರಿತದಿಂ ಕೂಪ ತೋಡೆನಲು ಬಂಡೆಯಾ ಬೀಳೆ 

ಕಕಿದು ಶಿಲಾ ಬಂಧನದ ಮಾಡಿಸಿದೆಯೋ : # ೧0 (1 


Rarest Archiver 


—3— 


ಅರೆಬಂಡೆ ಬಿದ್ದ ಚಿರುತಪಲ್ಲೀ ಭಾವಿಯ 

ಪರಿಪರಿಲಿ ವಿಪ್ರ ಭೋಜನವ ಮಾಡಿಸೀ ' 

ಭರವಶದಿ ಸ್ಥಳ ತೋರಿ ಹಾರಿಯಿಂದೋಡಿಸೆ 

ಸಾಗರದಿ ಓಲ" ಜಲಪೂರ್ಣ ಮಾಗಲಾಗಾ 1೧೧ 


ಶಿಫರಿ ಸಾಲಿಗ್ರಾಮ ಅದರೊಳಗೆ ಇರಿಸಿದೆಯೊ 

ಅಪರಿಮಿತ ಧ್ಭವಜಲವು ನಿಂದ್ರುವಂತೆ 

ಕೃಪೆಯ ವರ್ಣಿಸಲಿಕೆ ಆರಿಗೂ ಅಸದಳವು 
ತಪಸೀ ತವ ಚರಣಕ್ಕೆ, ನಮೋ ಎಂಚಿಷೋ 9 ೧31 


ಶ್ರೀತೈ ಲಯಾತ್ಸೆಗೆ ಪೋರಮಟ್ಟು ಮಾರ್ಗದಿಹ 

ಲೇಸಾದ ಕರುನೂಲು ಸೇರಲೂ 

ದಾಸುಳ್ಳೆ ಕೃಷ್ಣರಾಯನೆಂಬ ಮಂತ್ರಿಯೂ 

ಸೋಸಿಲಿಂ ರಾಜಮಂಡಿರದ ಬಳಿಯಲೀ ( ೧೩! 


ಉತ್ಸವದಿ ಕರಿತಂದು ತನ್ನ ಸದನದೊಳಿರಿಸಿ 

ಮೆ ೇಚ.ಗುರು ಕಣ್ಣು ಕಡಿಗಳುದರಿಸುತಲೀ 

ಹೆಚ್ಚುಳ್ಳಡೇವಡಿಯ ಬದಿಯ ಮೆಕೆಸಿದ ಪರಿಯಂ 

ತುಚ್ಛವೆನುತಾ ಪ್ರಭುನಿಗೆ ಭೋದಿಸಿ 1೧೪ 


ಈರ್ಸ್ಯದಿಂ ಕೊಲ್ಲಿಪುದುಚಿತವೆನೆ ವೇಳೆ 

ಪಾರ್ವ ಪ್ರಧಾನಿಯಂ ಕರೆಕರೆಸಲೂ 

ಊರ್ವಿದೇವತೆಗಳೇ ಪೋಪೆ ಅಲ್ಲಿಗೆ ಎನಲು 

ವೂರಪಿತ ಕ್ಷೇಮಮಾಡಿನ ಎನ್ನಲೂ 1 ೧೫1 


'ಅನುಜ್ಞೆ ಯಂ ಸ್ವೀಕರಿಸಿ ಧಣಿಯ ದರುಶನಖೋಗೆ 

ಮನುಜಪತಿ ಆಗ್ರಹವು ಕಡಿಮೆಯಾಗಿ 

ಸನಿ ಧಿಗೆ ಪೋಗಲು ಶಾಂತತೆವ ಪೊಂದುತಲಿ 

ಸನುಷಮಾನಮಾಡಿ ಕೂಡಿ ಸಿದಷಾಗಾ 1೧೬! 


೧೩/೮5 Archiver 


ಜಾ ಡೆ 


ದೇವಡಿಯ ಬಳಿಯಲ್ಲಿ ಬ್ರಾಹ್ಮಣನ ಮರಿಸಿದ್ದು “ 
ದಾವನ್ಯಾಯವು ಎಂದು ನಗುತ ಕೇಳೇ 

ಕಾವ ದೇವರ ದೇವ ತಿರುಪತೀಶನು ಎನಲು 

ಸಾವಧಾನದಿ ದರುಶನಕೆ ಬರುವೆನೆನೆ 1೧೭॥ 


ಥಟ್ಟನೆ ಸ ನವಂ ಮಾಡಿ ಪೂಜಾದ್ರವ್ಯ 
ಇಷ ಎದಿ ಕೊಂಡು ಬಂದನಾಗಾ 
ಶಿಟ್ಟಿನಲಿ ಖಾಜಿಯ ಮಾಂಸಪೂರಿತವಾದ 


. ತಟ್ಟೀಯಂ ತಂದನೂ ಆಚ್ಛಾದಿಸಿ 1 ೧೮॥ 


ಬಾಲಾಜಿ ದರ್ಶನವು ಮಾಡಿಸೆನ್ನಲು ಮಂತ್ರಿ 

ವ್ಯಾಳ್ಯಲ್ಲ ಆಹ್ಮೀಕ ಮಾಳ್ಬರೆಂದಾ 

ಕಾಲನಿರೀಕ್ಷಣೆ ಮಾಡೆ ಕಕಿಯು ಬರುಶಲೆ ತಂದ 
ಮಾಲ್ಯಾದಿಗಳನಿಟ್ಟು ನಮನ ಮಾಡೆ it aa | 


ಖಾಜತಾ ತಂದ ಪಾತ್ರೆಯ ಮುಂದಕೆ, ಸರಿಸಲೂ 

ಮಾಜದ ಪಲಾಲವನೆ ಈಕ್ಷಿಸೀ 

ಸಾಜದಿಂ ಜಲಪ್ರೋಶಕ್ಷಿಸಲು ಪುಷ್ಪ ಫಲವಾಗೆ 

ಈ ಜಗದ ಜನರು ಅಶ್ಚರ್ಯಗೊಂಡರೂ || ೨೦ || 


ಇದು ಮೋಸವೆಂದೆನುತ ಭೂಪದಂಡಿಸಿ ಅವನ 

ಸದಮಲಾ ಭಕುತಿಯಿಂ ಪೇಳ್ವನಾಗೆ 

ಭರದಿ ಈ ದೇಶದಲಿ ವರ್ಷವಿಲ್ಲದೆ ಕ್ಲಾಮ' 

ಅಧಿಕವಾಗಿಹುದು ಮಳೆ ತರಿಸಿರೆನಲೂ ॥.೨೧ || 


ಅಂದಮಾತನು ಕೇಳಿ ಮೂರು ದಿನದೋಳ್‌ ವೃಷ್ಟಿ: 
ಒಂದಿತೆನ್ನಲುೂ ದಿವಸವೆರಡು ನೋಡಿ 

ಅಂದಿಗೂ ಬಾರದಿಕೆ ಮಂತ್ರಿ ಭಯದಿಂದೊಜ್ರ) 

ಇಂದು ಕೊಳ್ಳುವೆನೆಂದು ನಿಶ್ಚಯಿಸಿದಾ Hs! 


Rarest Archiver 


ಎನ ಮೂ 


ಮಡದಿಯನು ಕರೆದುದರ ಬಾಧೆಯು ತಾನೆ 

ಕಡ:ಶ್ರಮವ ಗೊಳಿಪುದು ಆದಗೋಸುಗಾ 

ತಡಮಾಡದಲೆ ಜಲವು ತಾಕೆನಲು ಬರುವಾಗ 

ಸಡಗರದಿ ಔಷಧದ ಕುಡಿವೆ ನೆಂದಾ || ೨೩ |! 


ಬಿಡದೆ ಯ.ಜಮಾನನ್ನ ಕರೆತರಲು ಸಮ್ಮುಖಕೆ 

ಜಡಮತಿಯೆ ವಿಷ ಸೇವಿಸುವಿ ಯಾತಕೋ 

ಬಿಡು ನಿನ್ನ ಕ್ಲೇಸವನು ವರ್ಷ ಬರುವುದು ಆಂದು 
ಜಡಜಾಕ್ಷನನುಗ್ರಹದಿ ಸ:ಜಗೆನಲೂ 11 ೨೪ || 


ಪರಿವಾರ ಜನರೆಲ್ಲ ಪರಿಪರಿಲಿಯೋಚಿಸುತಲಿ 

ಥರವಲ್ಲ ಇಲ್ಲಿಪ್ಪುದೆಂದು ತೆರಳೆ 

ಭರವಶದಿ ಚನ್ನಯ್ಯ ಸ್ಕಿರದಿ ನಿಂತನು ನಿಮ್ಮ 
ಚರಣಧ್ಯಾನದಲ್ಲೋರ್ವನೇ ಬಿಡದಲೇ (| ೨೫ || 


ಮೂರನೇ ದಿವಸ ಸಾಯಾಹ್ಮೆದೋರ್‌ ನೋಡವೂ 

ತೋರದೆ ಬಹಳ ನಿರ್ಮಲಾವಾಗೆ 

ಧೀರ ಚನ್ನಯ್ಯ ಈ ವಾರ್ತೆಯಂ ಪೇಳಲೂ 

ನಾರಿಕೇಳವು ಕೊಟ್ಟು ದೂರ ಬಿಸುಟೆನ್ನಲೂ i! ೨೬ 1! 


ಮೊದಲ ಫಲಹಾಕುತಲೆ ಮೇಘ ಸ್ವಲ್ಪವು ಕಾಣಿ 

ಇದು ನೋಡಿ ಬೇಕೊಂದು ಒಗಿಯಲಾಗ 

ಬದರಿ ಫಲವೋಲ"* ಹನಿಯು ಬೀಳುತ ಘನಪರ್ಷ 

ಅಧಿಕವಾಗಿ ಸುರಿಯೆ ದೇವಡೇ ಬೀಳಲೂ 11 ೨೭ |! 


ದೊರೆ ತನ್ನ ಸತಿಯಳನ ಕೆರಕೊಂಡು ಅಂಗಡಿಯಲಿ 
ಮರುಗುತಲೆ ನಿಂತ ಮಳೆ ಫೆದರಿಕೊಂಡು 

ಕರಿಸಿ ಮಂತ್ರಿಗೆ ತಿಳಿಸೆ ಕಡುದೈನ್ಯದಿಂದುಸುಕೆ 

ಕರುಣದಿಂದಾ ಕ್ಷಣದೊಳ್‌ ಮಳೆ ನಿನ್ಲಿಸಿದೆ || ೨೮ || 


೧೩/೮5 Archiver 


ಎ ಭ್ರಹ್ಮ 


ಪರ್ವತದ ಯಾತ್ರಿಗೆ ಹೋಗಿ ಪುನರಹಿ ಬರಲು 

ಹೆರುಷದಿಂ ವಿತ್ತ ಕೊಡೆ ನಿರಾಕರಿಸಲೂ 

ಧರಣಿಪನು ತನ್ನ ಶಿರವ ತರಿಯಲು ಪೋಗಲೂ ಆಗ 

ಕರವಿಡಿದು ವಾರಿಸಿದೆಯೊ ಕರುಣದಿಂದಾ 1 ೨೯! 


ಯಾದವಾಗಿರಿಯಲ್ಲಿ ಮೇದಿನೀಯೊಳಗಿದ್ದ 

ಆದಿತೇಶವನೆಂಬ ಮೂರ್ತಿಯನ್ನೂ 

ನೀ ದಯದಿ ಕೊಡ:ವಂತೆ ಬಕಿಸಿ ಕೌತಾಳದ್ರ 

ಸಾದರದಿ ಗುಡಿಕಟ್ಟಿಸೆನ್ನ ಲಾಗಾ 1 ೩೦! 


ದೇವಾಲಯವು ಉಟ್ಟು ಮಂಟಸಗೋಸುಗಾದಿ 

ಸಾವಿರಾರು ವೆಚ್ಚಗಳು ನಿನ್ಕಸಡಿಸೀ 

ಠೀವಿಯಲಿ ನೃಪನು ಗುಡಿಯ ಕಟ್ಟಸೆ ಅದರಲ್ಲಿ 

ದೇವರನ್ನ ಸ್ಥಾಫಿಸಿದ್ಯೊ ಕುಭಲಗ್ನದೋಳ | an N 


ಅಂದಿನಾರಭ್ಯ ಭಕುತಿಪೂರ್ವ ಕವಾಗಿ 

ಛಂದದಿಂ ಫಣಿಗೆರಗಿ ಪೋಪಮುಡುಪು 

ಮಂದಿ ಕೆಲವರು ತಂದು ಇಲ್ಲಿ ಕೊಡುತಿದ್ದರೂ 

ನಂದ ನಂದನ ಆಜ್ಞದೀ ಮೋದದೀ NN 


ಒಂದಿವದಿ ವಾದೀಂದ್ರಯತಿ ತಾಪೆ ನಸುನಗುತ 

ಛಂದದಿಂದಲಿ ತಪ್ತ ಮುದ್ರೆಯನು ಕೊಡಲೂ 

ಇಂದಿರೇಯರಸನ ದಾಸನಾ ದೇಹಜೀೂಳ್‌ 

ಹಂದೆ ಮುಂದೇ ಶಂಖ ಚಕ್ರ ಕಾಣಿಸಲು (1 ss || 


ನಸುನಗುತ ವಾದೀಂದ್ರ ಶಿಸ್ಕನಾ ಭರದಪ್ಪಿ 

ವಸುಧಿಯೊಲ್ಲೇ ನೀ ಮೆರೆಯೋ ರಘುರಾಮಮೂಶ 

ಅವನ ಮಹಿಮೆಯ ಕಂಡು ಪುರುಸೋತ್ತಮಾರ್ಯತಾ 
ಬೆಸಗೊಂಡ ಶಾ ನಿನ್ನ ಮಹಿಗೇನೆಂಜಿ || ಒಳ |! 


೧೩/೮5 Archiver 


ಎಸಿ ಎ 


ವಾದೀಂದ್ರ ಶಿಷ್ಯ ಪುರುಷೋಶ್ತ ಮಾರ್ಯಕೇ 

ನೋದದಿಂದಲಿಿ ನೀವೆ ವ ಕುಥೇಂದ್ರ ರಾಗುವಿರಿ 

ಎಂದೆಂದಿಗೂ ನಿಮ್ಮ ಎನ್ನಯ ಸಂಬಂಧವೂ | 

ಕುಂದದಲೆ ಬೆಳಗಲಿ ಎಂದು ನೀ ನುಡಿದೆ Has 


ನಿರ್ಯಾಣ ಕಾಲಮಂ ನಿರ್ಣಯಿಸಿ ಗುರುಗಳಿಗೆ 
ಬರುವದೆಂದೆನುತ ಬನ್ನಹೆನ ಗೈೈಯು ತ 

ಹರಿ ದರುಶನವ ವೃಂದಾವನಕೆ ಕೊಡಿಸುತ್ತ 

ಧರಣಿಸುತ ಭೋಜನವ ಮಾಡಿಸೆಂದೆ ‘Wak 1| 


ಕ್ಷಯನಾಮ ಸಂವತ್ಸರದ ವೈಶಾಖ ಬಹುಳದಿ 

ಪ್ರಿಯ ಉಳ್ಳ ದಾ ದಶಿಯ ದಿವಸದಲ್ಲಿ 

ದೈತ್ಯಾ ರಿ ಧ್ಯಾ ನಿಸುತ ಪರಿಭಟರ ಯುಕ್ತ ದಿಂ 

ವಯೆನ ವ ಸಿಡಿದಿ ಅತಿನೋದದೀ Maat 


ವೃಂದಾವನಸ್ಮನಂ ಮಾಡಲು ನಾ ಮುದದಿ 

ಯೆಂದಿನಂದದಿ ಮಾತನಾಳ್ಪೆ ನೆದು 

ಭಂದದಿಂದಲಿ ಪೇಳಿ ದೇಹವ ಬಿಡಲು ಶಿಷ್ಯರೂ 
ಸುದೇಹೆದಿಂದದನು ದಹೆನ ಮಾಡೇ 1೩೮ 


ಕನಸಿನಲಿ ಬಂದು ಕರಿಬೆರಳು ಕೌಪೀನವೂ 
ವಣಗದಿಹ ತುಳಸಿ ಮಾಲೆಯೂ ಉಳಿದಿವೆ 
ಅನುಮಾನಿಸದೆ ಇವನು ತಂದ ವೃಂದಾವನದೊಳೆರಿಸೆ 
ಘನಮಹತ್ತುಗಳೆಲ್ಲ ತೋರಿಸುವೆನೆಂದೀ ae || 


ಸುರಭಿಯಾನದಿಂ ಕುಂಭಕೋಣ ಪಟ ೈಣಖೋಗಿ 

ಗುರುಗಳಿಗೆ ಜ್ಞಾ ಪಕ ಕೊಟ್ಟಿ ತೆರಳೆ 

ತ್ವರಿತದಿಂ ಹನ್ನೊಂದನೇ ದಿವಸ ಬಂದಲ್ಲಿ | 

ಪರಿ ಪರಿ ಬೋಧಿಸುತ ಮಹಿಸುರರಿಗೇ 1 ೪೦॥ 


೧೩/೮5 Archiver 


ಮು ಜೇ ನಂ 


ರಾಮಚಂದ್ರನ ಪೂಜೆ ವೃ .೦ದಾವನದ ಬಳಿಲಿ 

ನೇಮದಿಂ ಗೈದು ಬ್ರಾಹ್ಮ! ಣಾ ಭೋಜನಾ 

ಪ್ರೇಮದಿಂದಲಿ ಮಾಡಿಸೆ "ಮುಂದಕ್ಕೆ ಹೊರಟರೂ 

ಸ್ವಾಮಿಗಳು ಪರಮ ವೈಭವಯುತದಲೀ 1! ೪೧ || 


ನಿನ್ನಲ್ಲಿ ಭಕುತಿಯೂ ಫಿನ್ನವರ ಸಹವಾಸ 

ಚನ 'ಕೇಶವನಾಫಿ) ಧ್ಯಾ ನ ಸತತಾ 

ಚೆನ್ನಾ ಗ ನೀವಿತ್ತು ಎನ್ನ ಧನ್ಯನ ॥ ಮಾಡೋ 

ಅನ್ಯನಲ್ಲವೊ ನಿನ್ನ ಭಕುತನಿಣೆನೋ il ೪.೨ || 


ಸೇರಿ ಭಜಿಪರಿಗಿಷ್ಟ ಫಲಕೊಟ್ಟು ರಕ್ಷಿಸೋ 

ಕಾರುಣ್ಯ ಮೂರುತಿಯೆ ಕಡು ಪ್ರೀತಿಲೀ 

ವೀರ ರಘುಪತಿ ವಿಠಶಲನಾ ದಾಸನೇ ನಾ ನಿತ್ಯ 

ಸಾರುವೆನು ತವ ಕೀರ್ತಿ ದಿಗ್ನೇಶದೋಳ್‌ 1! we | 


೧೩/೮5 Archiver 


ಶ್ರೀ ರಂಗಯ್ಯನವರ ಚರಿತ್ರೆ 


“ ಕಂಗನಾಮಾಭಿಧಂ ವಂದೆ ಕಾತಾಳಪ್ರರವಾಸಿನಂ 
ನೈರಾಗ್ಯಭಾಗ್ಯ ಸಂಪನ್ನ ೦ ಭಕ್ತಾ ಭೀಷ್ಮ ಪ್ರ ದಾಯಕಂ * 


ಪೂರ್ವದಲ್ಲಿ ಅಂಗೀರನೆ ಸ ಗೋತ್ರೋತ್ಸ ನ್ನನಾದ ಬ್ರಾ ಹೆ ಣಿಿಗೆ ಎರಡನೆಯ 
ಹೆಂಡತಿಯಲ್ಲಿ ಒಬ್ಬ ಮಗನು ಹುಟಿ ದನು, ಇವನ: ಹೆಸ ಜಡಭರತ, ಇವನು 
ಹುಟ ನಿಂದಲೇ ಮಹಾಜ್ಞಾ ಸ pa ಅಂತರ್ಮುಖನು. ಹೈದಯಾಂತರ್‌ 
ಹು ಭಗವಂತನ ನಿರಂತಂಾರಾಧಕನು, 


ಮೂಕ ಬಧಿರರಂತಿಪ್ಪಕೋ ನೋಳ್ಪ ಜನಳೆ 
ಕಾಕು ಯುಕುತಿಗಳನ್ನು ತಾರಕೋ ಮನಕೆ 


ಎಂಬ ದಾಸರ ವಚನಕ್ಕೆ ಈ ಜಡಭರಶನು ಉದಾಹಣೆಯಾಗಿದ್ದ, ಆಂತರಂಗದಿ 
ನಿರಂತರ ಹೆರಿಸಾದಧ್ಯಾಸಾಸಕ್ತನಾದ ಜಡಭರತನನ್ನು ಅಜ್ಜ ಜನರು ಹುಚ್ಚ 
ನೆಂತಲೂ, ಜಡನೆಂತಲೂ, ಕಿವುಡನೆಂತಲೂ ಕರೆದರು. ಜಡಭರತನು ಸಹ 
ತನ್ನ ನೈಜನನ್ನು ತೋರಗೊಡಕೆ ಹುಚ್ಚಿ ನಂತೆ ಇರುತ್ತಿದ್ದನು. ಸ್ವರೂಪಾನಂದ 
ನನ್ನು ಹೊಂದಿ ಸರ್ವತ್ರ ಭಗವಂತನನ್ನು ಕಾಣುವ ಜಡಭರತನಿಗೆ ಸುಖ- 
ದುಖಗಳೆರಡೂ ಸಮಾನವಾಗಿದ ವು. ಡೀಹಾಭಿಮಾನದಿಂದ ದೂರನು ಇವನು. 
ಮಣಿ ಕೈನಿಂದ ಮುಚ್ಚಲ್ಪ ಟ್ಟ ಮಾಣಿಕ ದಂತೆ ಜಡಭರತನ ಬ್ರಹ್ಮನರ್ಚಸ್ಸು 
ಅಜ ಜನರಿಗೆ Ru ಇದು ಭಾಗವತ ಪಂಚಮಸ ರಿ ಬರುವ 


ಕೆ 

ಜಡಭರತನಂಥಾ ಅನೇಕ ಮಹಾತ್ಮರು ಕರ್ಮಭೂನಿ ಎನಿಸಿದ 
ಭಾರತದಲ್ಲಿ ಜನ್ಮತಾಳಿ, ಸಮಾಜನನು  ಪವಿತ್ರಗೊಳಿಸಿದ್ದಾ ಕೆ ಈ ಸತ್ಬು ರುಷರಿಗೆ 
ಸೇರಿದ ಮಹಿತಾತ್ಮರೇ ಶ್ರೀ ರಂಗಯ್ಯ ನರು, ಕ್ರಿ. ಕ, 16876 ಪ್ರಾಂತದಲ್ಲಿ 
ಜನ್ಮ ತಾಳಿದ ಕ ಪ್ರತಾತ್ಮ, ರು ಜನಸಾಮಾನ್ಯ ದೈ ರೃಷ್ಟಿ ಯಲ್ಲಿ ಒಂದು. ಆರಿ 


Rarest Archiver 


16 


ಯದ ಮಂದರಂತೆ ಜೀವನ ನಡೆಸುತ್ತಾ, ಅಂತರಂಗದಲ್ಲಿ ನಿರಂತರ ಶ್ರೀರ್ಯಗನ 
ಪಾದಪದ್ಮಗಳನ್ನು ಚಿಂತಿಸುವ ನಿಕಾಂತ ಭಕ್ತರಾಗಿದ್ದರು 


ಇದೀಗ ಕರ್ನೂಲು ಜಿಲ್ಲೆಗೆ ಸೇರಿದ ಕೌತಾಳ 17ನೇ ಶತಮಾನದಲ್ಲಿ 
ಕವಿತಾಳವಾಗಿತ್ತು. ಸೆಸ್ಕಶ್ಯಾಮಲವಾದ ಈ ಗ್ರಾಮ, ಕವಿಗಳಿಗೆ ನಿಲಯ, 
ಸಾಹೆಸಿಗಳಿಗೆ ನೆಲೆನೀಡಾಗತ್ತು. ಇದಕ್ಕೆ ಸೂಚಕವಾಗಿಯೆ « ಇಂದಿಗೂ ಗ್ರಾಮ 
ದಲ್ಲಿ ವೀರರ ಕಟ್ಟೆಗಳು ಅಚ್ಚಳಿಯದೆ ನಿಂತಿನೆ. ನಿರತರಾಗಿ ಪರಸ್ಪರ ಸಾಹ 
ರ್ದತೆಯಿಂದ ಬಾಳನ್ನು ಸಾಗಿಸುತ್ತಿದ್ದರು. ಈ ಗ್ರಾಮದ ಜನರು ' ಸಹನಾ 
ವವತು ಸಹೆನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತ 
ಮಸ್ತು ಮಾವಿಹದ್ದಿಸಾವಹೈ?” ಎಂಬ ಶೃತಿನಾಕ್ಯವನ್ನು ವ್ಯವಹಾರದಲ್ಲಿ ಸತ 
ಗೊಳಿಸಿದ ಧನ್ಯಜೀವಿಗಳು, ಏಲ್ಲರೂ ಸಹೆಜೀವನನನ್ನು ನಡೆಸುತ್ತಾ, “ತೇನ 
ತ್ಯಕ್ಷೀ ಭುಂಜೀಥಾಃ ” ಎನ್ನುವಂತೆ ಭಗನಂತೆನಿಂದ ಕೊಡಲ್ಪಟ್ಟ ಸುಖ 
ಸಂಪತ್ತುಗಳನ್ನು ಅನುಭವಿಸುತ್ತಿದ್ದರು. ಪರಸ್ಪರ ಸಹೆಕಾರದೊಟ್ಬಗೆ ತೇಜೋ 
ವಂತರಾಗಿ ಬಾಳುತ್ತಿದ್ದರು. ಕನಿತಾಳ ಧರ್ಮಕ್ಕೆ ತವರೂರಾಗಿತ್ತು. 


ಗ್ರಾಮುದನ್ಲಿ ಸದಾಚಾರ ಸಂಪನ್ನರಾದ ಅನೇಕ ಸದ್ಬಾ ೨ಹ್ಮಣರ ಮಸೆ 
ಗಳಿದ್ದವು. ಪ್ರಾತುಕಃಲದಿಂದ ರಾತ್ರಿಯವರೆಗೆ ಎಲ್ಲರ ಮನೆಗಳಲ್ಲೂ ಭಗವದಾ 
ರಾಧನೆ; ಅತಿಥಿ ಅಭ್ಯಾಗತರಿಗೆ ಸತ್ಕಾರ, ಸತ್ರೃಥಾಶ್ರವಣಗಳು ನಡೆಯುತ್ತಿದ್ದವು 
ಎಲ್ಲರ ಮನೆಗಳೂ ದೇವಾಲಯಗಳಾಗಿದ್ದವು. ಸತ್ಯ-ಶೌೌಚ-ಧರ್ಮಗಳು ಎಲ್ಲರ 
ಮನೆಗಳಲ್ಲೂ ಗೂಡುಕಟ್ಟಿ ನಿಂತಿದ್ದವು. 


ಅಂಬಣ್ಣ ಭಟ್ಟಿರು ಊರಿನ ಪುರೋಹಿತರು, ಗ್ರಾಮದ ಎಲ್ಲಾ ಜನಕ 
[so] 
ಸುಖ-ಸಂತೆಣೀನಗಳನ್ನು ಬಯಸುತ್ತಾ, ಎಲ್ಲರ ಅಭಿಪಾನಕ್ಕೂ ಪಾತ್ರ 
ರಾಗಿದ್ದರು ಇವರ ಮನೆದೇವರು ಉರುಕುಂದಿ ಎಂಬ ಪನಿತ್ರ ಕ್ಷೇತ್ರದ ಅಧಿ 
ಡೇವತೆಯಾದ ಫ್ರೀ ನೃಸಿಂಹನೇನರು. ಈ ಕ್ಲೆತ್ರವು ಇನೀಗ ಕರ್ನೂಲು 
ಜಿಲ್ಲಾ ಆಧವಾಫಿ ತಾಲ್ಲೂಕಿಗೆ ಸೇರಿದ್ದಾಗಿದೆ. ಅಂಬಣ್ಣ ನವರು ಕಾತಾಳಕೆ 
ಮಾತ್ರವಲ್ಲದೆ ಉರುಕುಂದಿ, ಓಬಳಾಪುರ, ತಿಮ್ಮಾಪುರ ಬಾಪುಕ್ಕ ದೊಂಬಲ 


೧೩/೮5 Archiver 


ಎ11 


ದಿನ್ನಿ ಗ್ರಾಮಗಳಿಗೂ ಪುರೋಯಿತಂಾಗಿದ್ದರು. ಇವರ ಧರ್ಮಪತ್ನಿ ಕ್ಷ ಟ್ರ 
ಭಟ್ಟ ರಿಗೆ ಸಕಾಲದಲ್ಲಿ ಒಂದು ಗಂಡು ಮಗುವಾಯಿತು. ಅವನಿಗೆ ವೆಂಕಪ್ಪ 
ಸಂ ನಾಮಕರಣ ಮಾಡಿದರು, ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನ 
ಎಂಬ ನಾಣ್ಣುಔ ಡಿಯನು ಬಲ್ಲ ಅಂಬಣ್ಣ ನವರು, ಮಕ್ತೊ ಬ್ರ ವಂಶೋದ್ಸಾ ರಕ 
ಪುತ್ರನನ್ನು ಕರುಣಿಸು ಎಂದು ಭಗವಂತನನ್ನು ಪಾ ್ರರ್ಥಿಸಿದರು. 


ಭಗವತ್ಸೈ (ರಣೆಯಿಂದ ಸತಿಸತಿಯರು ಒಮ್ಮನಸ್ಸಿನಿಂದ ಭಗವದಾರಾದನಾ 
ತತ ರಾದರು ವಿಶೇಷ ಸೇವೆಯನ್ನೂ. ನಿಯಮಗಳನ್ನೂ ಆಚರಿಸಿದರು. 
ಸಾಧ್ವಿ ಲಕ್ಷ್ಮಕ್ಕ ವಯೋವ್ರತವನ್ನಾ ಚರಿಸಿದಳು. ಕುಲಕೋಟಿಗಳನ್ನು 
ಉದ್ಭರಿಸಬಲ್ಲ ಭಗನತೋತ್ತನುನಾದ ಪ್ರತ್ರನಿಗಾಗಿ ಅವಳ ಮನಸ್ಸು ಕಾತರಿಸ 


ಹತ್ತಿತು. 


ಸ್ವಾಮಿ ಸೇನೆಯಿಂದ ಪೂತಲಾದ ಲಕ್ಷ್ಮಮ್ಮನ ಮನೋಬಯಕೆ 
ಈಡೇರಿತು. ಅವಳು ಗರ್ಭಿಣಿಯಾವಳು, ನೀಹೆಡಲ್ಲಿ' ಹೊಸ ಕಾಂತಿಯು ಮನೆ 
ಮಾಡಿತು. ಗರ್ಭಿಣಿ ಲಕ್ಷ್ಮನ್ಮುನ ಬಯಕೆಗಳು 'ಕೋಕವಿಲಕ್ಷಣವಾಗಿದ್ದವು. 
ಸಂತತ ಏಕಾಂತದಲ್ಲಿ ಶ್ರೀಕಾರ ಚಿಂತನೆಯಲ್ಲೇ ಇರುತ್ತಿದ್ದಳು. ಆಗಾಗ 
ಅವಳ ಮನಸಿ ನಲ್ಲಿ ಗುಡಿಗೋಪುರಗಳನ್ನು ಕಟ್ಟಿ Me ಭಾವನೆಗಳು 
ಬರುತ್ತಿದ್ದವು. ಗರ್ಭಿಣಿಯಾದರೂ ತೀರ್ಥಕ್ಷೇತೆಗಳಗೆ ಹೋಗಬೇಕೆಂದು 
ಅಪೇಕ್ಷಿಸಿದಳು. ಅಂಬಣ್ಣನವರು ಪತ್ನಿಯ ಉತ್ತನು ಬಯಕೆಗಳಿಂದ ತೃಪ್ತ 
ರಾದರು, 
« ಕ್ಷೇತ್ರ ತೀರ್ಥಗಳ ಯಾತ್ರೆಯ ಮಾಡುತ 

ಪಾತ್ರಾಪಾತ್ರರ ತಿಳಿಯುತಲಿ 

ಗೋತ್ರಧರನ ಈ ಗಾತ್ರದಿ ತಿಳಿದು 

ನೇತ್ರ ದಿ ಶೀಹೆರಿ ಮೂರ್ತಿಯ ನೋಡೋದೆ ” 


ಎಂಬ ದಾಸರ ವಚನದಂತೆ ಅಂಬಣ್ಣ ನವರು ಸಜ ನರಿಂದ ಕೂಡಿ ಪತ್ನೀಸಮೇತ 
ರಾಗಿ ಕೀರ್ಥಕ್ಷೇತ್ರ ಗಳನ್ನು ಸಂದಶ್ಶಿಿದರು. ಬಿಂಬಾಭಿನ್ಸ್ನ ನಾದ ಶ್ರಃಹರಿಯನ್ನು 
ಆಲ ಕ್ಷತ್ರ ಮೂರ್ತಿಯಲ್ಲಿ ಧ ್ಯಾನಿಸಿದರು.. 


೧೩/೮5 Archiver 


೨.12... 


ಕ್ರಿ. ಶ. 1687 ಪ್ರಭವನಾಮ ಸಂವತ್ಸರದಲ್ಲಿ ಒಂದಾನೊಂದು ಶುಭ 
ವ ಲಕ್ಷ್ಮಮ್ಮ ಗಂಡು ಮಗ ಜನ್ನ; ನಿತ್ತಳು.. ಮುದ್ದಾ ದ 
 ಮುಖದಿಂದೊಪ್ಪು | ವೇ ಆ ಕೂಸಿನ ಮೈಬಣ್ಣ ಇ ಕೃಷ್ಣಭಕ್ತ ನೆಂದು 
ಸಾರುತಿ_ ತ್ತು. 


“ದ್ವಾ ದಶೇ ಅಹನಿ ವಿತನಾನು ಕುರ್ಯಾತ್‌” ಎಂಬ ನಿಯಮದಂತೆ 

ಆಂಬಣ ನವರ. ತಮ್ಮ ಮುದ್ದಿನ ಮಗಿನಿಗೆ “ರಂಗ” ಎಂದು ಹೆಸರಿಟ್ಟ ರು. 

"ಸಮಾಜದ ಮಹಿಳಯಕಿಲ್ಲರೂ ತಮ್ಮ ತಮ ಒನುಕೃಳೆ ಅಟವಾಟಿಗೆಳಲಿ 

A ಲೀಲೆಗಳನ್ನು ಕಾಣುತ್ತಿದ್ದರು. 0 ಮೆ ನು ಸಹ ಸತತ ದಾಸರ 
ಹಾಡುಗಳನ್ನೇ ಹೇಳುತಾ, ಮಗುವಿನ ಆಕಿ ಯನ್ನು ಮಾಡುತ್ತಿ ದ್ಮಳು. 


i ಬಣ್ಣೆಸಿ ಗೋಪೀ ಹರಸಿದಳು 
ಎಣ್ಣೆ. ಯನೊತು ತ ಯದುಕುಲ ತಿಲಕಗೆ ” 


ಎಂಬ ಹಾಡಿನಿಂದ ಕೂಸಿಗೆ ಏಸ್ನೆ ಯನೊತಿ_ದರೆ, “ಹಾಲು ಕೊಡಮ್ಮ ಬಾಲ 
ಕೃಷ್ಣ ಗೆ" ಎಂದು ಹೇಳುತಾ, ಹಾಲು ಕುಡಿಸುತ್ತಿ ದ್ಮಳು. “ಎಂಥಾ ಪಾನಿ 
ದೃಷ್ಟಿ ಶಾಕಿತೋ ಗೋಪಾಲಕೃಷ್ಣಗೆ * ಎಂದು ಹಾಡುತ್ತಾ ರಂಗನಿಗೆ 
ಲಕ್ಷ್ಮಮ್ಮ ದೃಷ್ಟಿ ತೆಗೆಯುತ್ತಿದ್ದಳು. "ತೋಳು ತೋಳು ತೋಳು ತೋಳ 
ನಾ ಡೈಸ್ವಾ ಮಿ, ನೀಲನರ್ಣಕೆ' ಬಾಲಕೃಷ್ಣ ನೆ ತೋಳನ್ನಾಡ್ಗೆ » ಎಂದು 
ಹಾಡುತ್ತಾ ಕೋಳನಾ ಡಿಸಿ, *ಅಡಸಿರಳ್ಯಕೆೋದ, ಜಗಡೋದಾ ರನ” ಎಂಬ 
ಕೃತಿಯಿಂದ ಮಗನನ್ನು. ಮುದ್ದಿಸಿ ಮಲಗಿಶುತ್ತಿ ದ್ಮಳು. 


ಒಟ್ಟಿನಲ್ಲಿ ಲಕ್ಷ್ಮಮ್ಮ ತನ್ನ ಮಗನಿಗೆ ಹಾಲಿನೊಟ್ಟಿಗೆ ಭಗವದ್‌ ಜ್ಞಾನ 
ಮೃತವನ್ನು ಸಹ ಉಣಿಸಿದಳು.' ಪ್ರಹ್ಲಾ ದನಂಕೆ ರಂಗನೂ ಸಹ ತೊಟ ಲಿ 
ನಲ್ಲೇ ಭಗನದೃಕ್ತನಾದನು. 


ಅಂಬಣ್ಣನವರು ತಮ್ಮ ಮಗನಿಗೆ ವಯಸ್ಸಿಗೆ ತಕ್ಕಂತೆ ಅನ್ನಪ್ರಾಶನ, 
ಚೌಲ, ಅಕ್ಷರಾಭ್ಯಾಸ, ಉಪನಯನಾದಿಗಳನ್ನು ಮಾಡಿದರು. ರಂಗನು ತನ್ನ 
ಬಾಲ್ಯದಲ್ಲೇ “ಕೌಮಾರೀ ಅಚಕೀರ್ತ ಪ್ರಾಜ್ಞಃ ಧರ್ಮಾನ್‌ ಭಾಗವತಾಫಿಹ” 


೧೩/೮5 Archiver 


13 ೨, 


ಎಂಬ ಪ್ರಹ್ಲಾದರ ಉಪದೇಶವನ್ನು ಅನುಷ್ಕಾ ನಕ್ಕೆ ತಂದನು. ರಂಗನು ಎಲ್ಲ 
ಮಕ್ಕಳಂತೆ ಆಟಪಾಟಿಗಳಲ್ಲಿ ತೊಡೆಗಸಿ ನಾಸಯಸಾನಲಿ ಮನವಿರಿಸಿದವನಾಗಿ 
ಏಕಾಂತನನ್ನೆ ೇ ಬಯಸುತ್ತಿದ್ರನು. ಒಬ್ಬೊಂಓಗನಾಗಿ ಕುಳಿತ ರಂಗನು ಒನ್ಮೆ 

ಇದ್ದಕ್ಕಿದ್ದ ಅಳುವನ್ನು ಮತ್ತೊನ್ಮೆ ನಗುವನು, ಮೆಗಡೊವೆ: ಹಾರಿ ಚಿ 
ಬೊಬ್ಬಿಡುತ್ತಾ ಕುಣಿಯುವನು. ke ಕಂಡ ಹುಡುಗರು ಹೆಚ್ಚುರಂಗ. 
ಎಂದು ಕಕಿಯುತ್ತಿದ್ದರು. ಮ ರಂಗನು ಹುಚ್ಚ ನಾಗಿದ್ದನು. ಅವನಿಗೆ 
ಭಗವಂತನ ಹುಚ್ಚು ಹಿಡಿದಿತ್ತು. ಸದಾ ಅಂತರ್ಮುಖನಾಗಿ ಭಗವಧ್ಯಾನಾ 
ಸಕ್ತನಾದ ರಂಗನ ಸಡಿಸುತಿಗಳು PRE ವು, 


ರಂಗನ ಸಾಧನೆ ಪಕ್ವ ಜಿಶೆಗೆ ಬಂದಿತ್ತು, ಭಗವದನುಗ್ರಹೆ ಪ್ರಾಪ್ತಿ 
ಸಮಯವು ಅಸನ್ನವಾಯಿತು. ಒನ್ಮು ರಂಗನು ತಂಡೆಕಾಯಿಗಳಿಗೆ ಹೇಳದೆ 
ತೋವಿ ಎಂಬ ಗ್ರಾಮಕ್ಕೆ ಹೊರಟನ್ನ, ಈ ಗ್ರಾಮ ಕೌತಾಳದಿಂದ 6 ಮೈಲಿ 
ದೂರಪಿಲ್ಲಿದೆ. ಭಗವಚ್ಚಿಂತನೆಯನ್ಲಿ ನಡೆ ಸುತ್ತಿದ್ದ ರಂಗನಿಗೆ ಹಿಂದಿನಿಂದ 
ಗೆಜ್ಜೆಗಳ ಶಬ್ದ ಕೇಳಿ ಬಂತು. ಹಿಂತಿರುಗಿ ನೋಡಲು ಯಾರೂ ಕಾಣಿಸಲಿಲ್ಲ. 
ರಂಗನು ಸುನ: ಮುಂದೆ ಸಾಗಿದ. ಹಿಂದಿನಂತೆ ಕಾಲಿಗೆ ಗೆಜ್ಜೆ ಕಟ್ಟಿ ಯಾಕೋ 
ನಡೆದು ಬರುವಂತೆ ಭಾಸವಾಯಿತು, 


“ ಒಡಲ ನೆಳಲಂದದಲಿ ಹರಿನ 
ಮ್ಮೊಡನೆ ತಿರುಗುವನೊಂದರೆಕ್ಷಣ 
ಬಿಡಜಿ ಬೆಂಬಲಿಗನಾಗಿ ಭಕ್ತಾಧೀನನೆಂಡೆನಿಪ ” 


ಆನುಭಾನಿ ಸರಿದಾಸರ ವಾಣಿ ಸ ಸತ್ಯ. ಹಂದೆ, ಮುಂದೆ, ಎಡ, ಬಲಗಳಲ್ಲಿ 
ಇಂದಿರೇಶನು ಭಕ ಕ್ಷರನ್ನ ನುರರಿಸುವನು “ವೈಕುಂಕಂವಾ ಪರಿತ್ಯಕ್ಷೆ ನ ಭಕ್ತಾನ್‌ 

ತ್ಯಕ್ತು ಮುತ್ತ ಹೇ” *ವೈಶೂರನನ್ನಾ ದರೂ ಬಿಡುನೆನು, ಭಕ್ತರನೆಂಡಿಂದೂ 
ಬಿಡಲಾರೆ” "ಎಂದಲ್ಲವೇ. ಭಗವಂತನ ಆಶ್ವಾಸನ. ಬಾಲ ರಂಗನ ಭಕ್ತಿಗೆ 
ಮೆಚ್ಚಿ ದ ಭಗವಂತನು ಅವನ ಹಿಂದೆ ಹಿಂದೆ ನಡೆದು ಬಂದ. ಅದೇ ಸಮಯಕ್ಕೆ 

ರಂಗಿಗೆ ನೀರಿಕೆಯಾಯಿತು. ರೆಂಗನು ಹಳ್ಳದಲ್ಲಿಳಿದು ನೀರಿಗಾಗಿ ARE, 
ಕೋಡಿದನು. ರಂಗನ ಪರೀಕ್ಷೆಗಾಗಿ ಶ್ರೀಫಿವಾಸೆನು 'ಕೂದ್ರನ ವೇಷದ ಬಂದು. 


೧೩/೮5 Archiver 


— 14 — 


ಚಿಲುಮೆಯನ್ನು ಕೆಡಿಸಿದನು. ಭಕ್ತಕೊಡನೆ ಆಡುಪುದು ಭಗವಂತನಿಗೆ ಬಲು 
ಅನಂದ. “ಮಮ ಮಾಯಾ ದುರತ್ಯಯಾ” ಇದು ಗೀತಾಚಾರ್ಯನ ನುಡಿ, 
ಇದಳ್ಳೆ ವ್ಯಾಖ್ಯಾನ “ಇವನ ಮಾಯನ ಗೆಲುವನಾವನು ಈ ಜಗತ್ರಯದಿ” ಎಂಬ 
ಹರಿದಾಸರ ನುಡಿಮುತ್ತು, ಕಂಗನು ಭಗವಂತನ ಮಾಯೆಗೆ ಒಳಗಾದನು. 
ಕಣ್ಣುಮುಂದೆ ಬಂದು ನಿಂತೆ ಆತ್ಮಬಂಧುವನ್ನು ಆಶಿಯದಾದನು. ರಂಗನು 
ಚಿಲುಮೆಯನ್ನು ತೋಡುವುದು, ಭಗವಂತನು ಅದನ್ನು ಕೆಡಿರುವುದು, ಹೀಗೆ 
ಸಾಗಿತು ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ವ್ಯವಹಾರ 


ಕೊನೆಗೆ ತಡಿಯಲಾರಡಿ ರಂಗನು « ಏನಯ್ಯಾ, ಈ ನಿನ್ನ ಕೆಲಸ?, 
ಎಂದನು. ಆಗ ಕನಟಿನಾಟಿಕ ಸೂತ್ರಧಾರಿ ಮುಗುಳ್ನಗೆ ನಕ್ಳು “ರಂಗಾ ! 
ನಿನಗಾಗಿರುವ ಬಾಯಾರಿಕೆ ಆಧ್ಯಾತ್ಮ ಬಾಯಾರಿಕೆ ; ಈ ಬಾಯಾರಿಕೆ ಶಾಶ್ವತ 
ವಾಗಿ ಹಿಂಗಲು ಆಧಾ ತ್ಮಜ್ಞಾ ನದ ನೀರು ಬೇಕು” ಎನು: ಈ ಮಾತುಗಳಿಂದ 
ರಂಗನ ಅಂತರಂಗ ದೃವ ಯು ತೆರೆಯಿತು. ತನ್ನೆ ದುರಿನಲ್ಲಿ ನಿಂತ ಲಕುಮಿ 
ವಲ್ಲಭನ ಅರಿವು ಕಂಗೆನ್ನಿಗಯಿತು. ಆನಂದಬಾಸ ಗಳು ಧಾರಾಕಾರವಾಗಿ ಸುರಿ 
ದವು. ಕಂಠವು ತದ್ಗದಿತವಾಯಿತು. ಆಗ ಗಳು “ಪ್ರಭೋ! ದೀನ 
ಬಂಧೋ!  ಕೋಂಡರಿಗೆ ತೋಂಡನೆನಿಸುವ ಕಡು ಕರುಣಾಮಯಿ ಜಗ 
ಸ್ನಾಥಾ! ನನ್ನನ್ನು ಉದ್ಯರಿಸಲು ಬಂಡೆಯಾ? ” ಎಂದು ಸಾಷ್ಟ್ರಾಂಗನೆರಗಿ 
ದನು, ಪಂಾಶ್ಸರನು ವೆಂಕಟೇಶನ ರೂನದಲ್ಲಿ ರಂಗನಿಗೆ ಕಾಣಿಸಿಕೊಂಡನು. ತನ್ನ 
ಅಭಯಹೆಸ್ಪ ವನ್ನು ಬಾಲಕನ ತಲೆಯ ಮೇಲಿರಿಸಿ, ನಾಲಿಗೆಯ ಮೇಲೆ ಬೀಜಾ 
ಕ್ಷರವನ್ನು ಬರೆದನು. ರಂಗನ ಜೀವನದಲ್ಲಿ ನೂತನಾಧ್ಯಾಯವು ಪ್ರಾರಂಭ 
ವಾಯಿತು. ಅವನ ಹೃದಯದಲ್ಲಿ ಜ್ಞಾನಜ್ಯೋತಿಯು ಪ್ರಕಾಶಿಸಿತು. ಎಲ್ಲೆಡೆ 
ಯಲ್ಲೂ ಭಗವಂತನ ಸುಂದರ ಮಂಗಳ ವಿಗ್ರಹದ ಸಂದರ್ಶನವಾಯಾತು. ಹೃದ 
ಯಾಂಶರ್ಯಾಮಿಯಾದ ಬಿಂಬನು ಪ್ರಶಾಶಿಸಿದನು. ಮುಂದಿ ನಿಂತ ಶ್ರೀನಿ 
ವಾಸನು ಆದ್ದ ೈಶ್ಯನಾದನು. ಬಾಹ್ಯಪ್ಪ ಪ್ರಪಂಚವನ್ನು ಮರಿತ ರಂಗಥಿಗೆ. ಸಮಯವೇ 
ತಿಳಿಯದಾಯಿತು. ' ಕಣ್ಣು ಬಿಟಪ ಗ ಸಾಯೂಶಾಲವಾಯಿತ್ತು. ರಂಗಿಗೆ 
ಹಸಿನೆ ನೀರಡಿಕೆಗಳ ಫಂಿವಿಯೇ ಇರಲಿಲ್ಲ. ಭಗೆನದಾಯತ್ತ ಚಿತ್ರ ರಾದ ಜ್ಞಾ ಫಿ 


೧೩/೮5 Archiver 


ಮಾ ಟಕೆ ಯಾ 


ಗಳ ವ್ಯವಹಾರನೇ ಹೀಗೆ. ದಶೆಮಸ ಸೈಂಧದ ಪ್ರಾರಂಭೆದಲ್ಲಿ ಸೆ ತಃ ಸಿರೀಕ್ಷಿ 
ದಾ ಜನೇ ಈ ನಿಷಯನನ್ನು ಸ್ಥ ಸ್ಪಷ್ಟ ಪಡಿಸಿರುವನು. 


“ ಫೈಷಾತಿದುಸ್ಸಹಾ ಸ 
ತ್ಯ ಕ್ರೋದವಮಸನಿ ಬಾಧತೆ 
rs ತ್ರ ಮ್ಮಿಯಾಂಭೋಜ 
ನೃತಂ ಹೆರಿಕಥಾಮೃತಂ “ 


ಶುಕಾಚಾರ್ಯರೇ | ನಿಮ್ಮ ಮುಖ ಕಮಲದಿಂದ ಹೊರಹೊಮ್ಮುತ್ತಿರುವ 
ಹರಿಕಥಾಮೃ ತನನ್ನು ಪಾನನೂಡುತ್ತಿರುವ ನನಗೆ ಹೆಸಿನೆ ನೀರಡಿಕೆಗಳು ಬಾಧಿ 
ಸುತ್ತಿಲ್ಲ. ಹಿಗನು 'ಭಗವಂತನನ್ನು ಸ್ಮರಿಸುತ್ತಾ ಮನೆಯನ್ನು ಸೇರಿದನು. 


ವೊಮ್ಮೆ ಬೈನು ಬಂಧುಮಿ ತ್ರರಿಂದ ಕೂಡಿ ತಿರುಪತಿ ಯಾತ್ರೆ ಗೆ 
ಹೊರಟಳು, bE ತನ್ನ ಮಗನನ್ನು ಶ್ರೀನಿವಾಸನ ಸನ್ನಿಧಿಗೆ 
ಕಕಿಡೊಯ್ಮಲು ld ಶ್ರೀನಿವಾಸನ ದರ್ಶನದಿಂದ ಮಗೆನ 
ನೂಂದವ್ಯವು ತೊಲಗೀತೆಂದು ಇತ ಬಯಕೆ, ಅಂಬಣ್ಣ ನೂ ಸಸ 
ಅದಕ್ಕ ಒಪ್ಪಿದನು. “ಕಂಡ ಕಂಡಲ್ಲಿ ವಿಶ್ವ ರೂನ ಕಾಂಬುವರೋ? ಎಂಬ 
ದಾಸರ ವಚನದಂತೆ ರಂಗನಿಗೆ ಸರ್ವವೂ ಶ್ರೀನಿವಾಸನ. ಯವಾಗಿತ್ತು. ತಾಯಿ 
ಯೊಡನೆ ನೆಂಕಟಾದ್ರಿಗೆ ಪ್ರಯಾಣ ಬೆಳೆದ. ಸುಮಾರು ಹದಿಕೈದು ದಿನಿಗಳು 
ಕಾಲ್ಲಡಿಗೆಯಲ್ಲಿ ಪ್ರ ಪ್ರಯಾಣಮಾಡಿ ವಿಜಯದಶಮಿಗೆ ಸರಿಯಾಗಿ ಎಲ್ಲರೂ 
ತಿರುನತಿಯನ್ನು ಸೇರಿದರು. ಭೂವೈಕುಂಕನತಿಯಾದ ವೆ ವೆಂಕಟೇಶನ ದರ್ಶನದಿಂದ 
ರಂಗನು ಪುಲತತಗಾತ್ರನಾದ, ಕಾಲಿಗೆ ಗೆಜ್ಜೆ ಕಟ್ಟ ಕೈಯಲ್ಲಿ ತಾಳ ಹಿಡಿದು 
ಆನಂದಬಾಸ್ನ SR ಸುರಿಸುತ್ತಾ, ಅರ್ಭಸಿಸಿ ಮನಮುಟ್ಟಿ ಹಾಡುತ್ತಿರುವ 
ಹೆರಿದಾನರ ಗುಂಪಿನಲ್ಲಿ ರಂಗ ಕಿತ ಹೋದ. ಗೋವಿಂದನ ನಾಮವನ್ನು 
ಮೃನುರಿತು ಹಾಡಿದ. ಎಲ್ಲ' ಹೆರಿದಾಸರೆ ಹೈದ. .ಗೆಳೆಲ್ಲೂ ಶ್ರೀನಿವಾಸನನ್ನು, 
ಕಂಡು ಹಿರಿ ಹಿರಿ ಹಿಗ್ಗಿದ, ಲಕ್ಷ್ಮಕ್ಕ ಹಾಗೂ ಬಂಧುಮಿತ್ರರು ಮಗನನ್ನು 
ಮಕೆತರು. ಅಂದಿನ ರಾತ್ರಿ ಭಕ್ತ ಬಂಧು ಶ್ರೀನಿವಾಸ ರಂಗನಿಗೆ ಕಾಣಿಸಿಕೊಂಡು. 
“ನೀನಿದ್ದಲ್ಲೇ ನಾಫಿರುವೆನಲ್ಲಾ? ಇಕ್ಲಿ ಸ ಬಂದೆ? * ಎಂದು ಪ್ರಶ್ನಿಸಿದ. 


Rarest Archiver 


ಎ. 16 


ಅದಕ್ಕೆ ರಂಗನ್ನು “ಪ್ರಭೋ! ಹೇ ಸರ್ನತ್ರನ್ಯಾಸ್ತಿ! ನಿನ್ನನ್ನು ಎಲ್ಲೆಡೆಯಲ್ಲೂ 
ಕಾಣಬಹುದು ; ನ್ನ್ನ ಭಕ್ಷರ ದರ್ಶನ ಸಂಜನ? ಈ ನಿನ್ನ ದಿವ್ಯ ಸನ್ನಿಧಿ 
ಯಲ್ಲಿ ಹರಿದಾಸರ “ನ ದರ್ಶನನೇ ಆಯಿತಲ್ಲಾ” ಮನು ಆಗ 
ಶ್ರೀನಿವಾಸನು “ಗಂಗಾ! ನೀನು ಮಾಡಬೇಕಾದ ಕಾರ್ಯಗಳು ಬಹಳ ಇವೆ. 
ಅವನ್ನು ಸಾಧಿಸು” ಎಂದನು. ಭಗನದಾಜ್ಞೆ ಯನ್ನು ಶಿರಸಾಧರಿಸಿದ ರಂಗನು 
ಅಲ್ಲಿಂದ. ಹೊರಟು ಒಂದೇ ಕ್ಷಣದಲ್ಲಿ ಕೌತಾಳಕ್ಕೈ ಬಂದನು. ಬಾಗಿಲಿನಲ್ಲಿ 
ಬಂದು ನಿಂತ ರಂಗನನ್ನು ಕಂಡ ಅಣ್ಣ ವೆಂಕಪ್ಪ «ಏನೋ ತಿರುಪತಿಗೆ ಹೋಗ 
ಲಿಲ್ಲವೇ? ಅಮ್ಮ ಎಲ್ಲಿ?” ಎಂದು ಕೇಳಿದ. ಅದಕ್ಕೆ ರಂಗನು “ತಿರುಪತಿಯಲ್ಲಿ 
ಶ್ರೀನಿವಾಸನ ಸೇನೆಯ ದ್ವಾಳೆ. ನಾನು ಮಾ ತತ್ರ ಬಂದುಬಿಟ್ಟ” ಎಂದನು. 
ಅಂಬಣ್ಣ ನವರು ಮಗನಿಗೆ “ಜಾ ನವನ್ನು ಕರುಣಿನೆಂದು ಭಗನಂತನನ್ನು 
ಪ್ರಾರ್ಥಿಸಿ ಸುಮ ನಾಗಿಬಿಟ್ಟಿ ಸಟೆ! ಕ 
ಇತ್ತ ಲಕ್ಷ್ಮಮ್ಮ pe ಬಂಧುಮಿತ್ರರು ಬ್ರಹ್ಮೋತ್ಸವನನ್ನು 
ಮುಗಿಸಿಕೊಂಡು ರಂಗಯ್ಯ ನೊಡನೆ ಮರಳಿ ಬಂದರು. ಬಂದ ತಾಯಿಯೊಡನೆ 
ಮಗ ನೆಂಕಸ್ಕೈನು “ಅಮ್ಮಾ, ರಂಗ ವಿಜಯದಶವಿ:ಯ ರಾತ್ರಿಯೇ ಇಲ್ಲಿಗೆ 
ಬಂದುಬಿಟ್ಟ; ಅವನಿಗಾಗಿ ನೀವು ಅಲ್ಲಿ ಎಷ್ಟು ಕಸ್ಟ ಸಬ್ರಿಕರೋ ಏನೋ? 
ಎಂದ. ಠೇ ಮು ನಿಗೆ ಆಶ್ಚ್ರ ಹುವಾ ಸುತು.” ಹಮ ಗಂಡನನ್ನು ಶುರಿತು 
“ಏಶ್ರ್ರೀ, ನಿಮ್ಮ ಜೇ ಮಗ ಬ ಹೇಳುತ್ತಿದ್ದಾನೆ. ರಂಗೆ ನಮ್ಮ ಹತ್ತಿರವೇ 
ಇದ್ದ. ಈ 8 ನಮ್ಮ ಯಾತ್ರೆ ಬಹಳ. ಅನಂದದಾಯ ಕವಾಗಿತ್ತು. ಈಗ 
ತಾಸೆ ನಾವೆಲ್ಲರೂ ಕಲೆತು ಬರುತ್ತಿದ್ದೇವೆ” ಎಂದಳು. ಅಂಬಣ್ಣ ನವರಿಗೂ 
ಆಶ್ಚರ್ಯವೆನಿಸಿತು. ದಶಮಿಯ ರಾತ್ರಿ ಕೌತಾಳಕ್ಸೆ ಬಂಗ ರಂಗ ತಮ್ಮ 
ಹತ್ತಿರನೇ ಇದ್ದಾನೆ. ಹೀಗಿರುವಾಗ! ತಿರುಮಲೆಯಲ್ಲಿ ರಂಗನೆ! ಇದು ಹೇಗೆ 
ತಾನೆ ಸಾಧ್ನ! ಹೀಗೆ ಅನೇಕ ಆಲೋಚನೆಗಳು ಅಂಬಣ್ಣ ನವರ ತಲೆಯಲ್ಲಿ 
ಹಾದು ಹೋದವು. ಆವರು ರಂಗನ ಹತ್ತಿರ ಬಂದು “ರಂಗಾ |. ನೀನು ನಿಜ 
ವಾಗಿಯೂ ನೀನು ಎಲ್ಲಿ ಇದ್ದೆ?” ಎಂದು ಕೇಳಿದರು. ಆಗ ರಂಗನು “ಶ್ರೀನಿ 
: ವಾಸನ ದಯದಿಂದ. ನಾನು ಎರಡು ಕಡೆಗಳಲ್ಲೂ ಇಡ್ಜೆ? ಎಂದು ಹೇಳಿ ತಕ್ಷಣ 
'ಅನ್ಲಿಂಡ ಹೊರಟು ಹೋದನು. ಈ ವಿಷಯ ಊರಿನ ಜನರಿಗೆಲ್ಲಾ ತಿಳಿಯತು. 
ಎಲ್ಲರೂ ರಂಗ ಬೂದಿ ಮುಚ್ಚಿದ ಕೆಂಡದಂತೆ ಗುಪ್ತ ಸಾಧಕನೆಂದು ತಿಳಿದರು. 


ಆಜದಿಧಿಂದ ರಂಗ್ಳ ರಂಗಯ್ಯನವರಾದ ; ಅಯ್ಯನನರಾದ. 


೧೩/೮5 Archiver 


ಎ ಕ್ಸಿ ಎಂ 


ಜನರು ಬಂಡು ತಮ್ಮ ಕಸ ಳನ್ನು ರಂಗಯ್ಯನವರಿಗೆ ಹೇಳಿಕೊಳು 
ತಿ ದ್ವರು. ರಂಗಯ್ಯನವರು ಬಂದ ಜನರ ಯೋಗ್ಯ ತೆಯನ್ನ ರಿತು, ಅವರ 
ಕನ್ನಕ್ಸೆ ಪರಿಹಾರ ಸೂಚಿಸುತ್ತಿದ್ದರು. ರಂಗಯ್ಯ ನವರ ಸ್ಪರ್ಶಮಾತ್ರವಿಂದ 
ಜೆಲವರ ಕೋಗಗಳು ಪರಿಹಾರವಾದವು. ಆ ಹಳ್ಳಿ ಣು ಜನರಿಗೆ ರಂಗಯ್ಯನವರು 
ಪ್ರ ತ್ಯ ಕ್ಷ ದ್ಯ ವನಾಡರು. 


ಕೆಲವು ಜೀವಿಗಳಿಗೆ ರಂಗಯ್ಯನವರ ತತ್ತ್ಕೊಪದಜೇಶವೂ ದೊರೆಯಿತು. 
ರೆಂಗ ಯ್ಯ ನವರ ಪೂರ್ಣ ಅನುಗ್ರಹಕ್ಕೆ ಪಾತ ಶ್ರನಾದವನು ಚನ್ನಯ್ಯನು. 
ಚನ್ನ ಯ ನಲ್ಲಿ ರಂಗಯ್ಯ ನವರಿಗೆ ಎಲ್ಲಿಲ್ಲದ A ಚನ್ಯಯ್ಯಗೆ ರಂಗಯ್ಯ 
ನವರ ಸ ಕೀಷನಾದ ಭೆ ಅವರನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. 
ಹೆಚ್ಚಿನ ಸಮಯವನ್ನು ಕಂಗಯ್ಯನವರ ಕೂ ಎೇಸದೇಶ ಶ್ರವಣದಲ್ಲೂ, 
ಅವರ ಪಾದಸೇವೆಯಲ್ಲೂ ಕಳೆಯುತ್ತಿದ್ದನು. “ಮಹತ್ಸೇನಾಂ ದ್ವಾರಮಾಹು 
ರ್ನಿಮುಕ್ತೇ8” ಮಹಾತ್ಮರ ಸೇವೆಯೇ ಮುಕ್ತಿಗೆ ಕಾರಣ. 

ಕೌಶಾಳದಿಂದ ನಾಲ್ಕು. ಮೈಲಿಗಳ ದೂರದಲ್ಲಿದೆ ಚಿರುತಾನಲ್ಲಿ ಎಂಬ 
ಗ್ರಾಮ. ಆ ಗ್ರಾಮದಲ್ಲಿ ಕುಡಿಯುವ ನೀರಿನ ಭಾನಿಯೇ ಇರಲಿಲ್ಲ, ಫೀಠಿಗಾಗಿ 
ಜನರು ಬಹಳ ಕಷ್ಟ ಪಡುತ್ತಿ ದ್ವರು, ಗ್ರಾ ಮದ ಜನರು ರಂಗಯ ನವರನ್ನು 
ಶರಣು ಹೊಂದಿದರು, ಜನರೆ ಕಷ್ಟ ನನ್ನು ಕಂಡು ರಂಗಯ ನವರ ಮನೆ 
ಕರುಗಿತು. ರಂಗಯ ನವರು ಆ ಬ “ಜಿ ಚಿರುತಾಪಲ ಕ” ನಡೆದರು, 
ಗ್ರಾಮದ ಜನರಿಗೆ ಜಸ ಶೃಂಗನೇ ತಮ ೬ ಗನುಕ್ಸೆ ನಡೆದು ಬಂದಂತೆ ಭಾಸ 
ವಾಯಿತು. ಕಂಗಯ್ಯನಮು ನೀರಿಗೆ ಆಕ್ಷಯನಾದ ನಾರಾಯಣನನು ಸ್ಮರಿಸಿ 
ದರು. ಜನರಿಗೆ ಆಶಾ ಿಸನೆಯನಿತ್ತ ರು. ಭಗವಂತನನ್ನು ಪ್ರಾರ್ಥಿಸಿ ಒಂದು 
ಸ್ಥಳವನ್ನು ತೋರಿಸಿ ಕೊಡ್ಡ ಭಾನಿ ತೋಡುವಂತೆ ಹೇಳಿದರು. ಆ ಕ್ಷಣದಲ್ಲೇ 
ಎಲ್ಲರೂ; ಅಯ್ಯನವರ ಪಾದಗಳಿಗೆ ವಂದಿಸಿ ಭಾವಿ ಕೋಷಲು ಪಾ ್ರಾರಂಭಿಸಿದರು. 
ಕೆನವೇ ದಿನಗಳಲ್ಲಿ ಅತಿ ವಿಶಾಲವೂ, ಆಳವೂ ಆದ ಭಾವಿಯನ್ನು ``ಭೋಡಿದಕು. 
ಆದಾದ ಭಗವತ್ಸಂಕಲ್ಪವೋ ಭಾವಿಯ ಅಡಿಯಲ್ಲಿ ಭರ. ಡೊಡ್ಡ ಬಂಡೆ 
ಕಾಯುಕೊಂಡು. ಮರ ಹೃದಯದಲ್ಲೂ "ಬಂಡೆ ಬಿದ್ದಂತಾಯಿತು. 
ಸಂಗಯ ರ ಅನುಗ್ರಹದಿಂದ ಗುಗೆ ತಮ್ಮ ಊರಿನಲ್ಲಿ ಹುದು ಬರುವಳೊಡು 

ಜನರೆ ಹೃದೆಯದಲಿ ಭೀತಿಯು ಅನರಸಿ ನಿಂತಿತು. 


Rarest Archiver 


ib 


ಎಲ್ಲರೂ ಅಯ್ಯನವರಲ್ಲಿಗೆ ಓಡಿ ಬಂದರು. ವಿಷಯವನ್ನು ತಿಳಿಸಿ ರಕ್ಷಿಸ 
ಬೇಕೆಂದು ಮೊರೆಯಿಟಿ ರು. "ಶಾಂತಚಿತ್ರ ರಾದ ರಂಗಯ ನವರು" “ಭಕ್ತಬಂಧು 
ವಾದ ಶ್ರೀಹರಿ ನಿಮ್ಮನ್ನು ಎಂದಿಗೂ ತೈಬಿಡಲಾರ ; ನಂಬಿ ಕೆಟ್ಟ ವರ್ಲಿವೋ 
ಕಂಗಯ್ಯನ, ನಂಬಡಿ ನ ಕೆ ಕೆಡಲಿ-ಇದು ಹೆರಿದಾಸರು ನಮಿ ನೀಡಿದ 
ಅಭಯ ; ಭೀತರಾಗದೇಡಿ* ಎಂದು ಹೇಳಿ ಎಲ್ಲರನ್ನೂ ಸಮಾಧಾನಪಡಿಸಿ 
ದರು. ಭಾವಿಗೆ ಕಟ್ಟ ೈಡವನ್ನು ಕಟ್ಟುವಂತೆ ಹೇಳಿ, ಒಂದು ಶುಭಮುಹೂರ್ತ 
ವನ್ನು ನಿರ್ಣಯಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿರೆಂದು ಹೇಳಿದರು. 


ಗಾ ಇ್ರಮದ ಜನರು ರಂಗಯ್ಯನವರ ಆದೇಶದಂತೆ ಭಾವಿಗೆ ಕಟ ಡವನ್ನು 
ಕಟ್ಟ ಸಿದ. ನೀರಿಗೆ ಶ್ರ ಶ್ರಮವಿದ್ದರೂ ಬ್ರಾಹ್ಮಣ ಸಂತರ್ಪಣೆಗೆ ಸಿದ್ದತೆಗಳನ್ನು 

ಕಂತು. ಆಯೆ ನಸು ಸರಿಯಾದ ಸಮಯಕ್ಕೆ ಬಂದು ಸಾ ನ ಮಾಡಿ. 

ಭಾವಿಯಲ್ಲಿಳಿದು ಧ್ಯಾನಾಸಕ್ತ ರಾಗಿ ಕುಳಿತರು. ನೆತ್ಸ ಸಾಲಿಗ್ರಾಮವನ್ನು 

ಭಾವಿ ಅಡಿಯಲ್ಲಿ ಸ ಸ್ಥಾಹಿಸಿದರು. ಕೆಲಸಗಾರನನ್ನು ಕಶೆ ಒಂದು ಸ ಸ್ಮಳಿವನ್ನ 

ತೋರಿಸಿ ಅಲ್ಲಿಯ ಬಂಡೆಯನ್ನು ಒಡೆಸಿದರು. ಹೆರಿಯ ಆಂಗುಬಾಗ್ರದಿ 
ಜನಿಸಿದ ಅಮರ ಶರಂಗಿಣಿಯು ಭಗೀರಥನಿಗೆ ಒಲಿದು ಧಕಿಗಿಳಿದಂತೆ 
ಗಂಗೆಯು ಪ್ರತ್ಯಕ್ಷಳಾದಳು. ಅಯ್ಯನವರು ಭಾವಿಯಿಂದ ಮೇಲೆ 
ಬಂದರು. ಬಂಡೆ ಬಿರಿಯಿತು ; ಅಂತರ್ವಾಹಿನಿ ಹೊಕಥಧುಮುಕಿದಳು. ಜನರು 
ನೋಡುತ್ತಿರುವಂತೆ ಸಿಹಿಯಾದ ನೀರಿನಿಂದ ಭಾವಿ ತುಂಬಿ ತುಳುಕಿತು. ಜನರ 
ಆಶ್ಚರ್ಯ-ಅನಂದಗಳಿಗೆ ಪಾರವೇಯಿಲ್ಲದಾಯಿತು. ಎಲ್ಲರೂ ಭಕ್ತಿಯ ಭಾನಾ 
ಸೇಕದಿಂದ ರೆಂಗಯ ನವರನ್ನು ಹಾಡಿಹೊಗಳಿದರು. ಆಯ ನವರು ಮಾತ್ರ 
ಸರ್ವವನ್ನೂ ಗಂಗಾಜನಕನ ಪಾದಪದ್ಮೆಗಳಿಗೆ ಅರ್ಪಿಸಿ ಕೆರಸ್ತ, ರಾದರು 

ಇಂದಿಗೂ ೯ ಭಾವಿಯ ತಳವನ್ನು ಕಂಡವರಿಲ್ಲ. ಆಂದಿಥಿಂದ ಆ ಭಾನಿಯು 
ಅಯ್ಯನನರ ಭಾವಿಯೆಂದೇ ಪ್ರಸಿದ್ಧ ವಾಯಿತು. 


ಅಡು ನವರಾತ್ರಿಯ ಸಮಯ. ಎಲ್ಲರ ಮನೆಗಳಲ್ಲೂ ಶ್ರೀನಿವಾಸನ 
ಕಲ್ಯಾಣದ ಸಡಗರ. ಭಕ್ತರಿಗಾಗಿ ಮದುನೆ ಹಮ್ಮಿಕೊಂಡ ಧೂಪೈಕುಂಕನತ 
ಮೊಕಟೇಶ ಎಲ್ಲರ ಮಧ ಮನೆಗಳಲ್ಲೂ ತಾಂಡದಿಸುತ್ತಿದ್ದ. ಆಯ್ಯನವರ ತಾಯಿ 


ಅಕ್ಷ್ಮನ್ಯೂನನಾಗೆ ಚತ್ತೊಮ್ಮೆ ತರುನನಿಗೆ ಹೋಗಿ ಶ್ರೀನಿವಾಸನ ಬ್ರಹ್ಮೋ 


Rarest Archiver 


೨. ಟ139 


ಶ್ಸನವನ್ನು ನೋಡಬೇಕೆಂಬ ಅಪೇಕ್ಷೆಯಾಯಿತು. ವಪುಣ್ಮಚರಿತನಾದ. ಮಗೆ 
ನನ್ನು ಹತ್ತಿರ ಕರೆದು ಅಯ್ಯಾ ಬ್ರಹ್ಮೋತ್ಸವವನ್ನು ನೋಡಬೇಕೆಂದು ಆಸೆ 
ಯಾಗಿದೆ. ಶ್ರೀನಿವಾಸನ ಸನ್ನಿಧಿಗೆ ನನ್ನನ್ನು ಕಕೆಡೊಯ್ಯಲಾರೆಯಾ ? 
ಎಂದಳು. ಆಗೆ ರಂಗಯ್ಯನವರು, ಅಮ್ಮಾ ಶ್ರೀನಿವಾಸ ಭಕ್ತರು ಕಕಿದಲ್ಲಿಗೆ 
ಬರುವ ಕಡು ಕರುಣಾಮಯ ; ಸರ್ವತ್ರವ್ಯಾಪಿ ; ನೋಡಬೇಕೆಂಬ ಹೆಂಬಲ 
ವಿದ್ಧಿ ಆ ಸ್ವಾಮಿಯ ವೈಭವವನ್ನು ಎಲ್ಲೆಡೆಯಲ್ಲೂ ಕಾಣಬಹುದು ; ಈ 
ಸ ಶರೀರಕೈೈ ಜನ್ಮವಿತ್ತ ನಿನ್ನ ಅಪೇಕ್ಷೆಯನ್ನು ತಪ್ಪದೆ ನಡೆಸಿಕೊಡುನೆನು? 
ಎಂದನು. 


ತಾಯಿಯನ್ನು ಮನೆಯ ಮೇಲಿನ ಭಾಗಕ್ಕೆ ಕಕೆಡೊಯ್ದನು. 
ತಿರುಮಲೆಯ ದಿಕ್ಕಿಗೆ ಕೈಯ್ಯನ್ನು ತೋರಿಸುತ್ತಾ “ಅಮ್ಮಾ ಅದೋ ನೋಡು 
ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಬ್ರಹ್ಮೋತ್ಸವದ ವೈ ಭವ, ಬಂಗಾರದ 
ಶಿಖರದಿಂದೊಪ್ಪುವ ಶ್ರೀನಿವಾಸನ ಭವ್ಯಮಂದಿರ. 11 ಗೋವಿಂದಾ* 
ಎಂದು ಭಜನೆ ಮಾಡುವ ಭಕ್ತ ವೃ ದ Ee ಲಕ್ಷ್ಮನ್ಮನಿಗೆ ಶ್ರಿ ಶ್ರೀನಿವಾಸನ 
ದಿವ್ಯದರ್ಶನವಾಯಿತು. ನಿಂತಿಂಡರೇ ಗರುಡವಾಹನನಾಗಿ ನಾಲ್ಕು ಬೀದಿ 
ಗಳಲ್ಲಿ ನಡೆದು ಬರುವ ಶ್ರೀನಿವಾಸನ ಸುಂದರ ಮಂಗಳ ವಿಗ್ರಹವನ್ನೂ, ಆ 
ಸ್ವಾಮಿಯ ಮುಂದೆ ಮೈಮರಿತು ಹಾಡುತ್ತಿರುವ ಹೆರಿದಾಸರ ವೃಂದವನ್ನೂ 
ಕಂಡಳು. ಆನಂದಾಶ್ರುಗಳನ್ನು ಸುರಿಸುತ್ತಾ, ಪುಲಕಿತಗಾತ್ರಳಾಗಿ 
“ಗೋವಿಂದಾ; ಗೋವಿಂದಾ! * ಎಂದು ಮುಕ್ತಕಂಠದಿಂದ ಕೂಗಿದಳು. 
ಲಕ್ಷ್ಮ ಮ್ಮನಿಗೆ ಕಾಲದ ಪರಿನೆಯೇ ಇಲ್ಲದಾಯಿತು. “ಮ್ಮಾ, ಶ್ರೀನಿವಾಸನ 
ದರ್ಶನದಿಂದ ತೃ ಸ್ತಿಯಾಯಿತೆ ?* ಎಂಬ ಮಗನ ಮಾತಿನಿಂದಲೇ ಲಕ್ಷ ಮರಿಗೆ 
ಎಚ್ಚ ರ. ಮಗನನ್ನು ಬಿಗಿಯಾಗಿ ಅಪ್ಪಿ ಕೊಂಡು “ಅಯ್ಯೋ ರಂಗಾ! 
ಮಗನನ್ನಾ ಗಿ ಪಡೆದ. ನನ್ನ ಜನ್ಮ ಧಕ್ಯವಾಯಿತು » ಎಂದಳು. 


 ಧೊಳಿದೂಸರಿತಾಂಗರಾಗಿ, ಸಾಧಾರಣ ವ ಸ್ರವನ್ನುಟ್ಟು, , ಅನಿತ 


ವ್ಯಕ್ತಿ ಗಳಗೆ ಮಂದನಂತೆ. ತೋರುತ್ತಿರುವ ರಂಗಯ್ಯನವರು ಆಗಾಕ ‘er 
ಸ್ಲೇತ್ರಗಳಿಗೆ ಹೋಗುತ್ತಿದ್ದರು. 


Rarest Archiver 


« ಜನಕ್ಕೆ ಕೃಷ್ಣಾರ್ವಿಮುಖಸ್ಯ ರೈನಾ- 
ದಧರ್ಮ ಶೀಲಸ್ಯ ಸುದು:ಖಿತಸ್ಯ 
ಅನುಗ್ರೆ ಹಾನೆವ ಚರಂತಿ ನೂನಂ 
ಭೂತಾನಿ ಭವ್ಯಾಥಿ ಜನಾರ್ಥನಸ್ಯ” 


ಎಂಬ ಭಾಗವತ ವಚನದಂತೆ ಭಗವಂತನಿಂದ ದೂರವಾಗಿ, ಅಧರ್ಮನಿರತರಾಗಿ 
ಸೆಂಸಾರೆ ದುಃಖದಿಂದ ಬೆಂದು, ನೊಂದ ಜನರನ್ನು ಉದ್ದರಿಸಲಿಕ್ಕಾಗಿಯೇ 
ಭಗವದೃಕ್ತರು ಸಂಚರಿಸುತ್ತಾರೆ. 


ಒಮ್ಮೆ ರಂಗಯ ನವರು ಅಪ್ತರಿಂದಲೂ, ಪ್ರಿಯ ಶಿಷ ಚನ್ನ ಯೆ 
ನಿಂದಲೂ ಕೂಡಿ ಯಾತ್ರೆಗೆ ಹೊರಟರು. ಮುನೋನಿಯಾನುಕಫೀದ “ಶಿ 
ವಿಶ್ವನಾಥನು ಅವರ ಮನಸ್ಸನ್ನು ಸೆಳೆದನು. ರಂಗಯ್ಯನವರ ಯಾತ್ರೆ ಕಾಶಿ 
ಯತ್ರ ಸಾಗಿತು. ಗಂಗಾಸ್ಟಾನ, ವಿಶ್ವನಾಥನ ದರ್ಶನಾದಿಗಳಿಂದ ಎಲ್ಲರಿಗೂ 
ಆನಂದವಾಯಿತು. ವಿಶ್ವ ಶ್ಲೈನಾಥನ ಸನ್ನಿಧಿಯಲ್ಲಿ ಹೆಲವು ದಿನ ಕಳೆದರು, 
ವಿಶ್ವನಾಥನು ರಂಗಯ್ಯನನರ ಸೆವೆಯಿಂದ ಪ್ರೀಶನಾದ. ಅರುಣೋದಯದಲ್ಲಿ 
ಗಂಗೆಯಲ್ಲಿ ಸ್ಥಾನಮಾಡುತ್ತಿ ದ್ದ ಅಯ್ಯನವರಿಗೆ ಒಂದು ಶಿವಲಿಂಗವು ಜೊಕಿ 
ಯಿತು. ಆ ಲ್ಬಿಗವು ಇಂದಿಗೂ ಅಯ್ಯನವರ ವಂಶೀಕರ್ತಿಡೆ. ಕಾಶಿಯಿಂದ 
ಹೊರಟ ಅಯ್ಯನವರು ಮಾರ್ಗೆ ಮಧ್ಯ ದಲ್ಲಿ ಅನೇಕ ಪವಿತ್ರ ಕ್ಷೇತ್ರಗಳನ್ನು 
ನೋಡುತ್ತಾ, ಕ್ಷೇತ್ರ ಮಹಾತ್ಮೆಯನ್ನು ಮ್ಮ ಅನುಯಾಯಿಗೇಗಿ ತಿಳಿಸುತ್ತಾ 
ಕರ್ಫೂಲಿಗೆ ಬಂದು ಸೇರಿದರು. 

ಆ ಸಮಯದನ್ಲಿ ಕರ್ನೂಲಿನನ್ಲಿ ಅನಾವೃಹ್ಟಿಯಿಂದಾಗಿ ದುರ್ಭಿಕ್ಷತೆಯು 
ಶಾಷವಿಸುತ್ತೆತ್ತು. ಬೆಳೆಗಳಿಲ್ಲದೆ, ನೀರಿಲ್ಲದೆ ಜನರು ಬಹೆಳ ಕಷ ಕ್ಕೀಡಾಗಿ 
ದ್ದರು. ನಗರದಲ್ಲಿ ಕೃಷ್ಣರಾಯ: ಕೆಂಬುವರು ಗಣ ವ್ಯಕ್ತಿ ಗಳು, ಆ: ಸಮಯದಲ್ಲಿ 
ಕರ್ನೂಲಿನ ಸುಸ್ಥಾನತೈ ಆಫೀಜರ್ಗಖಾನ” ನವಾಬನ ಮ ಂ.ಕ್ರಿಗಳು. 
ಶೋಗೆಯ್ದನವರ ಮಹಾತ್ಮೆಯನ್ನು ಕೇಳಿ ತಿಳಿದಿದ್ದ ಕೃಷ್ಣ ನರಾಯರು ಭಕ್ತಿ ಪೂರ್ವಕ 

ಪಾಗಿ: ಅಯ್ಯಧನಂಗೆ' ಸ್ವಾಗತ" ಬಯಸಿದರು. " "ಯರು , ಶ್ರೀನಿವಾಸನ 
ಬ 'ಅಯ್ಕ ವರನ್ನು 'ರಾಜಮರ್ಯಾದಿಯಿಂದೆ. ಮಮತ 

ಕೊಂಡು ಹೋಧರು. . ಊರಿನ ಎಲ್ಲಾ .ಗೈಹಸ್ಯಕು : ಸ್ವತ 


೧೩/೮5 Archiver 


ಕಾ 21] ಎ. 


ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಆಯ್ಕನವರ ಮೆರವಣಿಗೆ ಮುಸಲ್ಮಾನಕ 
ಮಸೀದಿಯ ಮುಂದಿ ಸಾಗಿ ಹೋಯಿತು. ಮುಸಲ್ಮಾನರ ಗುರುವು ರುಗಯ್ಯ 
ನವರ ವೈಭವವನ್ನು ಸಹಿಸದವನಾದನು, ಮಸೀದಿಯ ಮುಂಡೆ ಪರಮತೀಯರ 
ಉತ್ಸವಾದಿಗಳು ಸಂಪ್ರದಾಯ ವಿರುದ್ಧ ವೆಂದು ನವಾಬನ) ದೂರಿಟ್ಟ ನು 


ನವಾಬನು ಮಂತ್ರಿ ಕೃಷ್ಣ ಸ್ರರಾಯರಿಗೆ ಹೇಳಿಕಳುಹಿಸಿದನು. ರಾಯರು 
ಅಯೆ ನವರಿಗೆ ನಂದಿಸಿ ನವಾಬನ ಸನಿ ಧಿಗೆ ಬಂದರು. ನವಾಬನಿಗೆ ರಾಯರಲ್ಲಿ 
ಬತ ಅಭಿಮಾನ ಸನ್ನಿಧಿಗೆ ಸು ರಾಯರನ್ನ್ನ ಆದರದಿಂದ ಕರೆದು ಕೂಡಿಸಿ 
ದನು. ಮಸೀದಿಯ ಮುಂದೆ ಒಬ್ಬ ವ್ಯಕ್ತಿಯ ಮೆರವಣಿಗೆ ಅಯುಕ್ತವಲ್ಲವೇ 
ಎಂದು ಪ್ರಶ್ನಿಸಿದನು ರಾಯರು ವಿನಯದಿಂದಲೇ “ ಜೊಕೇ! ಬಂದವರು 
ಸಾಮಾನ್ಯರಲ್ಲ ಅವರು ಶ್ರೀನಿವಾಸನ ಪ್ರತಿನಿಧಿಗಳು ನಮ್ಮ ನಗರದ ಪುಣ್ಯ 
ಫಲದಿಂದಲೇ ಆಗಮಿಸಿರುವರು ಅವರನ್ನು ಗೌರನಿಸುವುದರಿಂದ ನಮ್ಮ 
ರಾಜ್ಯಕ್ಕೆ ಕ್ಷೇಮ, ಎಂದರು ರಾಯರ ಮೂತಿನಿಂದ ನವಾಬನಿಗೆ ತೃಪ್ತಿ 
ಯಾಯಿತು. ಮರುದಿನ ಅಯ್ಯನವರೆ ದರ್ಶನಕ್ಕಾಗಿ ತಾನು ಬರುನುದಾಗಿ 
ಹೇಳಿದನು. 


ನನಾಬನು ಮರುದಿನ ಪ್ರಾತಃಕಾಲದಲ್ಲಿ ತನ್ನ ಗುರುಗಳೊಡನೆ ಅ 

ನವರ ದರ್ಶನಕ್ಕಾಗಿ ಹುವ್ವ ಹಣ್ಣು ಗಳನ್ನು ತೆಗೆದುಕೊಂಡು ಸ 

ನವಾಬನ ಗುರುವಾದರೂ ಅಯ್ಯನವಂನ್ನ್ನು ಅನಮಾನಿಸಬೇಕೆಂದು ತಟ್ಟಿ ಯಲ್ಲಿ 
ಮಾಂಸವನ್ನು ತುಂಬಿ ವಸ್ತ್ರದಿಂದ ಅದನ್ನು ಹೊದಿಸಿ ತಂದನು, ಆಜ ಸಮ 
ಯಕ್ಕೆ ಸರಿಯಾಗಿ ಅಯ್ಯನನರು ಧ್ಯಾ ನಾಸ ರಾಗಿದ್ದರು. ಅವರು ತಮ್ಮ 
ಧ್ಯಾ ನದಲ್ಲಿ ೦೩ಜಗುರುವಿನ ಕುತಂತ್ರ ಪನ್ನ ರರು. ಧ್ಯಾ ನದಿಂದ ಎದ್ದು ತಮ 
ಕಾದು ಕುಳಿತಿದ್ದ ನವಾಬನ ಹತ್ತಿ ರಕ್ಕೆ ಬಂದರು. ಯಿಂದ ಜೀಗೆ 
ಕ್ಷೇಮವನ್ನು ವಿಚಾರಿಸಿದರು. ಮ ಭಕ್ತಿಯಿಂದ ಅಯ್ಯನವರಿಗೆ 
ಶಾನು ತಂದ ಫಲಗಳನ್ನು ಸಮರ್ನಿಸಿದನು. ರಾಜಗುರುವು ಸಹ ತಾನು ತಂದ 

ತಟ್ಟೈಯನ್ನು ಅಯ ನವರ ಮುಂಡೆ ಇರಿಸಿದನು. * ಅಯ್ಯನವರು ಪಾಜಿಯನ್ನು 

ನೋಡಿ ಮುಗುಳು 4 ನಗುತ್ತಾ « ಖಾಜಿಯವರೇ !' ಭಗನಂತನಿಗೆ ಯಾರಲ್ಲಸೆ 
ಯಾವೃದಕಲ್ಲೂ ದ್ವೇಷಾದಿಗಳಿಲ್ಲ, ಅನನು ಎಲ್ಲೆ ್ಲಡೆಯಲ್ಲೂ ವ್ಯಾಹಿಸಿರುವನ್ನು, 


Rarest Archiver 


೩2 


ರಸರೂಪಿಯಾದ ಆವನ ಸ್ಮರಣೆಯಿಂದ ಸರ್ವೆವೂ ರಸಮಯನಾಗಿ ಪವಿತ್ರ 
ವಾಗುವುದು, ಎಂದು ಹೇಳಿ ಖಾಜಿತಂದ ತಟ್ಟಿಯ ಮೇಲಿರುವ ವಸ್ತ್ರವನ್ನು 
ತೆಗೆಸಿದಿರು, ಆಶ್ಚರ್ಯ ! 4 ಭಹೀಣಾಂ ಪುನರಾದ್ಯಾನಾಂ ವಾಚ 
ಮರ್ಥೋನು ಧಾವತಿ ”. ಜ್ಞಾನಿಗಳಾಡಿದ ಶಬ್ಧಗಳನ್ನು ಅರ್ಥಗಳು ತಾವಾ 
ಗಿಯೇ ಅನುಸರಿಸುವವು, ಎಂಬಂತೆ ಭೆಕ್ತಬಂಧು ಶ್ರೀನಿವಾಸ ಅಯ್ಯನವರ 
ಮಾತುಗಳನ್ನು ಸತ್ಯಮಾಡಿದ. ಖಾಜಿ ತಂದ ಮಾಂಸ ಪವಿತ್ರವೂ, ಸಾತ್ವೀ 
ಕವೂ ಆದ ಹೆಣ್ಣು ಗಳು ಮಾರ್ಷಾಟಾಯಿತು. ನವಾಬಸಿಗೆ ಅಯ್ಯೆನನರ ಬಗ್ಗೆ 
ಭಕ್ತಿ ವಿಶ್ವಾಸಗಳು ಇಮ್ಮಡಿಯಾದವು. 


ಖಾಜಿ ಮಾತ್ರ ಕನ್ನ ವಂಚನೆಯನ್ನು ತೋರಗೊಡಣಿ ಅಯ್ಯೆನವರನ್ನು 
ಹೇಗಾದರೂ ಅವಮಾನಿಸಬೇಕೆಂದು ತೀರ್ಮಾನಿಸಿದನು. ನವಾಬನ: ಮೆಚ್ಚು 
ವಂತೆ ಅಯ್ಯನವರನ್ನು ಹೊಗಳಿದನು. ಕೊನೆಗೆ ಖಾಜಿಯು ಸ್ವಾವೀ 
ಅನಾವೃಷ್ಟಿಯಿಂದ ಪೀಡಿತವಾದ ಈ ನಮ್ಮ ರಾಜ್ಯದಲ್ಲಿ ಮಳೆ ತರಿಸಿ ಅನು 
ಗ್ರಹಿಸಬೇಕೆಂದು ಹೇಳಿದನು. ಹೆರೀ ನಿನ್ನ ಚಿತ್ರಕ್ಕೆ ಬಂದುಡಿನ್ನ ಚಿತ್ತಕ್ಕೆ 
ಬರಲಿ ” ಎಂದು ನಂಬಿದ್ದ ಅಯ್ಯನವರು “ ತಥಾಸ್ತು ” ಎಂದರು. ರಾಜಾ! 
ಭಗವದನುಗ್ರಹೆದಿಂದ ಇನ್ನು ಮೂರು ದಿನಗಳಲ್ಲಿ ಈ ನಿನ್ನ ಪ್ರಾಂತದಲ್ಲಿ ಅಖಂಡ 
ಮಳೆ ಸುರಿದು ಸುಬಿಕ್ಷೆಯಾಗುವುದೆಂದು ಹರಸಿದರು, 


ಎರಡು ದಿನಗಳು ಕಳೆದವು ಮಳೆಯ ಸೂಚನೆಯೇ ಇಲ್ಲ. ಖಾಜಗೆ 
ಪರಮ ಸಂತೋಷ, ಕೃಷ್ಣ ರಾಯನಿಗೆ ದಿಗಿಲು. ಮುಂದಿನ ಅನಾಹುತವನ್ನು 
ನೆನೆದು ಕೃಷ್ಣರಾಯರು ವಿಷಪಾನ ಮಾಡಲು ನಿಶ್ಚಯಿಸಿದರು 


* ಮಾನಾಭಿ ಮಾನವು ನಿನ್ನದೊ ಎನಗೇನೋ 
ದೀನರಕ್ಷಳ ತಿರುಪತಿ ವೆಂಕಟರಮಣ" 


ಪಿಂ ಶ್ರೀನಿವಾಸನನ್ನು ಕಾಯೇನಾ ವಾಚಾ ಮನ್ಯಸಾ ಫಂಬಿಡ್ಡ ರಂಗಯ್ಯ 
ಹರ ಕೃಷ್ತಯಯನ ಕೃತ್ಯವನ್ನು ತಮ್ಮ ಯೋಗದ್ಯಷ್ಟಿಯಿಂದ ನೋಡಿಡವ 


ಕ ಸ k 


Rarest Archiver 


ಎಟಿ 


ಕೃಷ್ನ ರಾಯ! ಭಗನಂತನಲ್ಲಿ ನಿನಗೆ ನಂಬಿಕೆ ಇಲ್ಲವೇ! ನನ್ನ ಸ್ವಾಮಿ 
ನಂಬಿದವರನ್ನು ಎಂಡೆಂದಿಗೊ ಕೈ ಬಿಡುವವನಲ್ಲ. ಶ್ರೀನಿವಾಸನನ್ನು ಸ್ಮರಿಸುತ್ತಾ 
ಸಿಶ್ಚಿಂತನಾಗು ಎಂದನು 


ಸಾಯಂಕಾಲವಾಗುತ್ತಿರಲು ಅಯ್ಯನವರು ಚನ್ನಯ್ಯನನ್ನು ಕಕಿದು 
ಮಳೆಯ ಸೂಚನೆ ಏನಾದರೂ ಇದೆಯೇ ಎಂದರು, ಚನ್ನಯ್ಯ ಇಲ್ಲವೆಂದನು. 
ಶ್ರೀನಿವಾಸನನ್ನು ಸ್ಮರಿಸುತ್ತಾ ಅಯ್ಯನವರ. ಒಂದು ಕಾಯಿಯನ್ನು ಚನ್ನಯ್ಯನ 
ಕೈಗೆ ಕೊಟ್ಟು, ಆಕಾಶದತ್ತ ಎಸೆಯುವಂತೆ ಹೇಳಿದರು. ಹೀಗೆ ಎರಡು ಸಲ 
ಮಾಡುವುದರೊಳಗಾಗಿ ಆಕಾಶವು ಮೇಘಾವೃತವಾಯಿತು. ಭಯಂಕರವಾದ 
ಗುಡುಗು ಮಿಂಚುಗಳಿಂದ ಮಳೆಯು ಪ್ರಾರಂಭವಾಯಿತು. ಎಡೆಬಿಡದೆ ರಾತ್ರಿ 
ಯಲ್ಲಾ ಕುಂಭ ವೃಷ್ಠಿ ಸಯಾಯಿತಃ. ವಿಪರೀತನಾದ ಮಳೆಯಿಂದ ಕೆಲವು 
ಮನೆಗಳು ಉರುಳಿದವು. ನವಾಬನು ಹೆದರಿದರು. ಕರ.ಣಾಳುಗಳಾದ ಆಯ್ಯ 
ನವರು ಭಗವಂತನನ್ನು ಪ್ರಾರ್ಥಿಸಿದರು. ಮಳೆ ಕಮ್ಮಿಯಾಯಿತು. ಕೆಕಿ 
ಭಾವಿಗಳು ನೀರಿನಿಂದ ತುಂಬಿದವು. ಜನರ ಆನಂದಕ್ಕೆ ಫಾರವೇ ಇಲ್ಲದಾಯಿತು, 
:ವಾಬನು ರಂಗಯ್ಯನವರ ಅಡಿದಾಪಕಿಗಳಲ್ಲಿ ಶಿರಬಾಗಿದನು. ಧನಕನಕ ವಸ್ತು 
ಗಳನ್ನು ಅಯ್ಯನವರಿಗೆ ಸಮರ್ಪಿಸಲು ಸನ್ನದ್ಧನಾದನು ಅಯ್ಯನವರು ಮಾತ್ರ 
ನವಾಬನಿಂದ ಏನನ್ನೂ ಅಫೇಕ್ತಿಸನೆ, ದೊಕಿ \ ಶ್ರೀತೈಲ ಯಾತ್ರೆಯಿಂದ ಮರಳಿ 
ಬರುವಾಗ ನಮ್ಮ ಅಫೇ ಕ್ಷೆಯನ್ನು ನಿನಗೆ ತಿಳಿಸುತ್ತೆ (ವೈ ಎಂದರು. 


ನವಾಬನಿಂದ ಬೀಳ್ಕೊಂಡು ಶಿಷ್ಯ ಕೊಡನೆ ಶ್ರೀತೈೈಲಕ್ಕೆ ಪ್ರಯಾಣ 
್ಗ ಕಿ (Nk 
ಬೆಳೆಸಿದರು. ತ್ರೀತೈಲದಲ್ಲಿ ಕೆಲದಿನಗಳಿದ್ದು “ ಕೈಲಾಸವಾಸ! ಗೌರೀಕಾ! 
ತೈಲಧಾರೆಯೂತೆ ಹೆರಿಯಲ್ಲಿ ಮನಸ್ಸ ಕೊಡು” ಎಂದು ಪ್ರಾರ್ಥಿಸಿ ಮರಳಿ 
, ಕರ್ನೂಲಿಗೆ ಬಂದರು. ; 


ನವಾಬನ ಅತಿಥಿಗಳಾಗಿ ಕೃಷ್ಣರಾಯರ ಮನೆಯಲ್ಲಿ ನೆಲಸಿದರು. ಒಂದು. 
ದಿನ 'ಕಾತ್ರಿಯಲ್ಲಿ ಚನ್ನಕೇಶವನು ಅಯ್ಯನವರಿಗೆ ಕಾಣಿಸಿಕೊಂಡು ತನಗಾಗಿ 
'ಕೌತಾಳಧಲ್ಲಿ ಗುಡಿಕಟ್ಟಿ ಸುವಂತೆಯೂ ತಾನು ಆದವಾಸಿಯಲ್ಲಿರುವ. ಬಾಳೇ 
"ತೊಳೆದ ಭೂಮಿಯ ಅಡಗಿಡುವುದಾಗಿಯೂ ತಿಳಿಸಿದರು. ಮನುಡಿನ ಅಯ್ಯ 


Rarest Archiver 


Py 


ನವೆರು ನವಾಬನಿಗೆ ತಮ್ಮ ಮನೋ ಬಯಕೆಯನ್ನು ತಿಳಿಸಿದರು. ನನಾಬನು 
ಅತ್ಯಂತ ಹರುಷದಿಂದ ಅಯ್ಯನವರಿಗೆ ಹೇರಳವಾಗಿ ಧನವನ್ನು ಸಮರ್ಪಿಸಿದನು. 


ಅಯ್ಯನವರು ನವಾಬನು.. ಕೊಟಿ 8 ಧನವನ್ನು ತೆಗೆದುಕೊಂಡು 
ಕೌತಾಳಕ್ಕೆ ಬಂದರು. ಕೇಶವ ದೇವಾಲಯದ ನಿರ್ಮಾಣದ ಕಾರ್ಯ ಭರದಿಂದ 
ಸಾಗಿತು. ಪೂರ್ವಾಭಿಮುಖವಾಗಿ ಸುವಿಶಾಲವಾದೆ ದೇವಾಲಯದ ನಿರ್ಮಾಣ 
ಮುಗಿಯಿತು. ಆಲಯದ ಮುಂದಿ ಉಟ್ಲೋತ್ಸ ಕ್ಕಾಗಿ ಒಂದು ಮಂಟಸ 
ವನ್ನು ಸಹೆ ನಿರ್ಮಿಸಿದರು. ಅದೇ ಸಮ ಯದಲ್ಲಿ ಅಯ) ನವರ. ನ 
ವಿಶಾಲವಾದ ವೇದಿಕೆಯ ಮೇಲೆ ಶೋಭಿಸುವ ಒಂದು ಮೆ ಂಟಿನವನ್ನು 
ಕಟ್ಟಿಸಿಕೊಂಡರು. ಮಂಟಪದ ಆಡಿಯಲ್ಲಿ ತಮ್ಮ ಧಾ ನಕ್ಕಾಗಿ ನ 
ಭೂ ಗೃಹೆವನ್ನು ಏರ್ಪಡಿಸಿಕೊಂಡರು. ಈ ಭೂ ಗೃಹಕ್ಕೆ ಅಯ್ಯನನರ ಮನೆ 
ಯಿಂದ ಒಂದು ರಹಸ್ಯ ಮಾರ್ಗವಿದೆ. ಆಯ್ಯನವರ ಮನೆ ಕೇಕವ ದೇವಾಲಯ 
ಹಾಗೂ ಭೂ ಗೃ ಸಗಳ ಮಧ್ಯದ್ಧೂ ಡೆ. ಈ ಎಲ್ಲಾ ಕಾರ್ಯಗಳಲ್ಲಿ ಚನ್ನ ಯೆ ನ 
ಸೇವೆ ಪೂರ್ಣವಾಗಿತ್ತು. 


ಒಂದು ಶುಭ ಮುಹೂರ್ತದಲ್ಲಿ ಅಯ್ಯನವರು ನವಾಬನ ಪರ್ಯವೇಕ್ಷಣೆ 
ಯಲ್ಲಿ, ಆದವಾನಿ ಬಾಳೇಕೊಳದ ಭೂಮಿಯಲ್ಲಿ ಅಡಗಿದ್ದ ಕೇಶವನ ಸುಂದರ 
ಮೂರ್ತಿಯನ್ನು ಹೊರ ತೆಗೆಸಿದರು. ಚನ್ನಿ ಕೇಶವನ ಮೂರ್ತಿಯ ದರ್ಶನ 
ದಿಂದ ಜನರ ಜನ್ಮಗಳು ಪಾವನವಾದವು. ವಾದ್ಯ ವೈಭವಗಳಿಂದ ಚನ್ನಕೇಶವ 
ನನ್ನು ಕೌತಾಳಕ್ಕೆ ಕಕಿತಂದು ಪ್ರತಿಷ್ಠಿಸಿದರು. ಚನ್ನಕೇಶವನ ನಿತ್ಯಸೇವೆಗಾಗಿ 
ನವಾಬನು ಅನೇಕ ಭೂಮಿಗಳನ್ನು ದಾಫಮಾಡಿದನು. 


ಅಯ್ಯನವರು ಚನ್ನಕೇಕವನ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದರು. 
ಅನೇಕ ಭಕ್ತರಿಗೆ ಶ್ರೀನಿವಾಸನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ತಾನು ಕೌತಾಳ 
ಡಲ್ಲೇ ಇಶುವುದಾಗಿ ಸೂಚಿಸಿದನು. ಇದರಿಂದ ತಿರುಮಲೆಗೆ ಪ್ರಯಾಣ ಬೆಳಸಿದ 
ಅಫೇಕರು ಆಯ್ಯತವರಲ್ಲಿಗೆ ಬಂದು ವಿಷಯ ತಿಳಿಸಿ ಶ್ರೀನಿವಾಸನ ಮುಡುಪು 
"ನೆಳನ್ನು 'ಚನ್ನಕೇಕನನಿಗೆ ಸಮರ್ಪಿಸಿದರು. ತನ್ಮು ಅನೇಕ ಹೆರಿಕೆಗಳನ್ನು 
ಹಟ ಕ್ರಾಸಕ ಹನನ. ಅಮ್ಮನ ಷಂತ ತಾವ! 


Rarest Archiver 


೩5 . 


ತಿರುಮಲೆಯನಯಿತು. ಕೇಶವನೇ ವೆಂಕಟೀಶನಾದ. “ ನೇಹನಾನಾಸ್ತಿ. 
ಕಿಂಚನ * ಎಂಬ ಕೃತಿ ವಾಕ್ಯವು ಇದನ್ನು ಸಾರಿ ಹೇಳುತ್ತಿದೆ. ಪರಮಾತ್ಮನ 
ಅನಂತಾವಶಾರಗಳಲ್ಲಿ ಭೇದವೇಯಿಲ್ಲ. ವೆಂಕಟೀಶ, ನಂಸಿಂಹ, ಕೇಶವ, ಈ 
ಎಲ್ಲಾ ರೂಪಗಳು ಪರಸ್ಪರ ಅಭಿನ್ನವಾದವುಗಳು ಆಯ್ಯನವರಿಗೆ ಒಲಿದ 
ಶ್ರೀನಿವಾಸ ಈ ಸದ್ಮಾವನೆಯನ್ನು ಆಯ್ಕನವರ ಶಿಸ್ಯರಲ್ಲಿ ಬೇರೂರುನಂತೆ 
ಮಾಡಿದ. 


ರೆಂಗಯ್ಯನವರ ಕಾಲದಲ್ಲಿ ವಾದೀಂದ್ರರು ಸುಪ್ರ ಸಿದ್ಧ ಯತಿಗಳು. 
ಜ್ಞಾನ, ಭಕ್ತ, ವೈರಾಗ್ಯಗಳೇ ಮೂರ್ತಿ ಭವಿಸಿದ ಮಹಿತಾತ್ಮರು, ಶ್ರೀ 
ಮನ್ಮಧ್ವಾಚಾರ್ಯ ಪರಂಪಕೆಗೆ ಸೇರಿದ ಶ್ರೀ ರಾಘವೇಂದ್ರ ಮಠದ ಯತಿಗಳು 
ಸನ್ಯಾಸ ಶಬ್ದಕ್ಕೆ ನಿರ್ವ ಚನದಂತಿದ್ದು ಧರ್ಮ ಪ್ರಚಾರಕ್ಕಾಗಿ ಬದ್ಧ ಕಂಕಣ 
ರಾಗಿದ್ದರು. ವಾದೀಂದ್ರರೆ ಪ್ರಿಯ ಶಿಷ್ಯರು ಪ್ರರಪೋತ್ತಮಾಚಾರ್ಯ ರು. 
ಆಚಾರ್ಯರು ಸಂಸ್ಥಾನದ ಪಂಡಿತರಾಗಿಯೂ ಇದ ರು. ಇವರು ಆಚಾರ್ಯ 
ಮಧ್ವರ ನೇದಾಂತವನ್ನು ಅನುಭವಕ್ಕೆ ತಂದುಕೊಂಡ ಪೂತಾತ್ಮರು. 


ಒಮ್ಮೆ ವಾದೀಂದ್ರರು ಸಂಚಾರ ಮಾಡುತ್ತಾ ಕೌತಾಳಕ್ಸೆ ಬಂದರು. 
ಆ ಹೊತ್ತಿಗಾಗಲೇ ವಾದೀಂದ್ರರಿಗೆ ರಂಗಯ್ಯನವರ ವ್ಯಕ್ತಿತ್ವ ತಿಳಿದಿತ್ತು. 
ಗುರುಗಳ ಆಗಮನದಿಂದ ರಂಗಯ್ಯೆನವರಿಗೆ ಆನಂದವಾಯಿತು. ಕೇಶವ 
ಡೀವಾಲಯದಲ್ಲಿ ವಾದೀಂದ್ರರ ಪೂಜಾದಿಗಳಿಗೆ ವ್ಯವಸ್ಥೆ ಮಾಡಲಾಗಿತ್ತು. 
ವಾದೀಂಡ್ರರು ನೆರೆದ ಶಿಸ್ಯವೃಂದಕೈಲ್ಲಾ ಶಪ್ತ್ರಮುದ್ರಾಂಕನವನ್ನು ಮಾಡಿ 
ದರು, ಅಯ್ಯನವರು ಸಹ ಮುದ್ರಾಧಾರಣೆಗಾಗಿ ಭುಜವನ್ನು ಮುಂಡೆ ಮಾಡಿ 
ದರು, ವಾದೀಂದ್ರರಿಗೆ ತಮ್ಮ ನೆಚ್ಚಿನ ಶಿಷ್ಯರಾದ ಪ್ರರುಷೋತ್ರಮಾಚಾರ್ಯ 
ರಿಗೆ ರಂಗಯ್ಯನವರ ವ್ಯಕ್ತಿತ್ವವನ್ನು ತಳಿಸಿಕೊಡಬೇಕೆಂಬ ಅವೇಕ್ಷೆ ಉಂಟಾ 
ಯಿತು. ಮುದ್ರಾಧಾರಣೆಗಾಗಿ ಮುಂದೆ ಬಂದ ರಂಗಯ್ಯನವರನ್ನು ಕಂಡು 
ವಾದೀಂದ್ರರು ನಸುನಕ್ಕರು. ಅಯ್ಯನವರ ಮೈತುಂಬಾ ಶಂಖ ಚಕ್ರಗಳು 
ಕಾಣಿಸಿಕೊಂಡವು. ಈ ದೃಶ್ಯವನ್ನು ಕಂಡು ಪುರುಷೋತ್ತಮಾಚಾರ್ಯರು 


ಆಶ್ಚರ್ಯಭರಿತರಾದರು. 


೧೩/೮5 Archiver 


ಮುದು 


ಭೋಜನಾನಂತರ ರಂಗಯ್ಯನವರು ಪುರುಷೋತ್ತ ಮಾಚಾರ್ಯರನ್ನು 
ತಮ್ಮ ಭೂಗೃಹಕ್ಕೆ, ಕಕಿದುಕೊಂಡು ಹೋದರು. ಅಖ್ಯನವರು ಹಾಗೂ 
ಪುರುಷೋತ್ತಮಾಚಾರ್ಯರು ಪರ ನರ ಆಲಿಂಗನ ಮಾಡಿಕೊಂಡರು. ಆಗ 
ಅಯ್ಯನವರು “ಅಚಾರ್ಯಕೀ ನೀವು ಮಹಾ ಭಾಗ್ಯಶಾಲಿಗಳು ; ; ಈ ನೇದಾಂತ 
ಸಾಮ್ರಜ್ಯದ ಪಟ್ಟು ಭಿಷಕ್ತರಾಗಿ ಶ್ರೀ ಮೂಲುವ.ಚೆಂದನ ಸೇವಾಭಾಗ್ಯ 
ವನ್ನು ಪಡೆಯುವಿರಿ, A ಈ ಅಲ ನ್ನು ಮರೆಯೆ ನೇಡಿ, ನಾನು ಇನ್ನು 
ಕೆಲವೇ ದಿನಗಳಲ್ಲಿ Rn, ಯೂಕ್ರೆಯನ್ನು ಮುಗಿಸುವೆನು. 
ಭಗವತ್ಸಂಕ”) ವಿಚಿತವಾಗಿದೆ. ಬ್ರಹ್ಮಚಾರಿಯಾದ ನನಗೆ ಬೃಂದಾವನದ 
ವೃವಸ್ಥಿಯಾಗ-ವುದು `ಆ ಬೃಂದಾವನದ ಸ್ನ್ನಿಧಾನದನು ತಾವು ಶ್ರೀ ಮೂಲ 
ರಾಮನ ಪೂಜೆಯನ್ನು ನಡೆಸಿಕೊಡ ಸಕು ಎಂದರು. ಅನಂದ ಪರವಕರಾದ 
ಆಚಾರ್ಯರು ಆಯ. 4$ನವರ ಕೈಗಳನ್ನು ಹಿಡಿದುಕೊಂಡ) “ನಿಮ್ಮ ಂಥ ಭಾಗವ 
ತೊ ತ್ರ ಮರ ಸಂಗವನ್ನು ಪರುಣಿಸಿದ ಆ ತು ಅನಂತ ಸಣಾಮಗೆಳು” 
ಎಂದರು. 


ಆಗ ಅಯ್ಯೆನವರಿಗೆ ಅರವತ್ತು ವರ್ಷಗಳು. ಕ್ರೋಧನನಾಮ ಸಂವಕ್ಷರ 
ವನ್ನು ತಳ್ಳಿ ಅಕ್ಷಯನಾಮ ಸಂವತ್ಸರವು ಕಾಲಿರಿಸಿತು. ಅಯ್ಯನವರು 
ಚನ್ನಯ್ಯನನ್ನು ಕರಿದು ತಮಗಾಗಿ ಒಂದು ಬೃಂದಾವನವನ್ನು ನಿರ್ಮಿಸಲು 
ಹೇಳಿದರು. ಅಯ್ಯ ನವರ ಈ ಮಾತುಗಳು ಚನ್ನಯ್ಯನ ಪಾಠಿಗೆ ಆಶನಿಪಾತ 
ಗಳಾದವು. ಕಣ್ಣೀರನ್ನು ಸುರಿಸುತ್ತಾ “ ತಂದೇ! ನ ನನ್ನನ್ನು ಕೈ ಬಿಡಬೇಡ ; 
ನಿನ್ನ ವಿಯೋಗವನ್ನು ನಾ ಭರಸಲಾಕಿ” ಎಂದ. ಅಯ್ಯನವನರು ಶಿಸ್ಕನನ್ನು 
ಸಮಾಧಾನ ಪಡಿಸುತ್ತಾ “ಚನ್ನಯ್ಯ ! ಹುಟ್ಟಿದ ಪ್ರತಿಜೀನಿ ಒಮ್ಮೆ ಸಾಯಲೇ 
ಬೆಕು; ಜ್ಞಾನಿ ಮೃತ್ಯುವಿಗೆ ಭಯಪಡುವುದಿಲ್ಲ., ಆದಕ್ಕೆ ಸಾ ಗತವನ್ನು 
ಬಯಸುತ್ತಾನೆ. ಭಗವಂತನು ಹೊಸದೊಂದು ಅಂಗಿಯನ್ನು ಕರುಣಿಸುವಾಗ 
ಈ ಹಳೆಯ ಅಂಗಿಗಾಗಿ ವಿವೇಕ ಪ್ರರುಷನು ಚಿಂತಿಸುವುದಿಲ್ಲ... ಕಾಲನಾಮಕ 
ಪರಮಾತ್ಮನ ಆಜ್ಞೆ ಯನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ ನಿನ್ನಲ್ಲಿ ಭಗ 
ವೆಂತಫ ಅನುಗ್ರಹ ಫೂರ್ಣವಿದೆ” ಎಂದರು. 


೧೩/೮5 Archiver 


ಮ 


ಆಗ ಚನ್ನಯ್ಯನು “ಆಯ್ಕಾ! ಹಾಗಾದರೆ ನಿಕ್ನ ಪಾದ ಆಡಿಗಲ್ಲಾಗಿ 
ನಾನು ಇರಬೇಕು, ನಿನ್ನ ಮಂದಿರದ ನೆಟ್ಟ ಲಿನಲ್ಲಿ ನನಗೆ ಸ್ಮಾನವನ್ನು 
ಕರುಣಿಸು” ಎಂದನು. ಅಯ್ಯನವರು ಅದಕ್ಕೆ ತಮ್ಮ ಒಪ್ಪಿಗೆಯನ್ನಿ ತ್ತರು. 
ಶಿಲ್ಪಿಗೆ ಹೇಳಿ ತಮ್ಮ ಗರ್ಭಾಲಯದ ಮೇಲ್ಮಸ್ಟಿಲಿನ ಮೇಲೆ ಚನ್ನಯ್ಯನ. 


ರೂಪವನ್ನು ಕೆತ್ತಿಸಿದರು. ಅಯ್ಯನವರಿಗಾಗಿ ಬೃಂದಾವನ ಸಿದ್ಧವಾಯಿತು. 


ಕ್ರಿ. ಶ. 1746 ಅಕ್ಷಯನಾಮ ಸುವತ್ಸರ ವೈಶಾಖ ಬಹುಳ ದ್ವಾದಶಿ 
ಯಂದು ಲಯ ಚಿಂತನಾ ಪೂರ್ವಕವಾಗಿ ಎಲ್ಲರೂ ನೋಡುತ್ತಿರುವಂತೆ ಪರ 
ಧ್ಯಾನ ಮಾಡುತ್ತಾ ಪಾರ್ಥಿವ ಶರೀರವನ್ನು ಬಿಟು ಶೆ ಹೊರಟರು, 


ಚನ್ನಯ್ಯನು ಅಯ್ಯನವರ ಅಡೇಶನನ್ನು ನೆರೆದ ಎಲ್ಲರಿಗೂ ತಿಳಿಸಿ 
ಬೃಂದಾವನ ಪ ್ರತಿಸ್ಮೆಯನ್ನು ನಡೆಸಿಕೊಡಬೇಕೆಂದು ಕೇಳಿದನು. ಊರಿನ 
ಪ್ರಮುಖರು ಕೆಲವರು ಬ್ರಹ್ಮಚಾರಿಗೆ ಬೃಂದಾವನ ನಿರ್ಮಾಣ ಶಾಸ್ತ್ರ ವಿರುದ್ಧ 
ವೆಂದು ನಾದಿಸಿ ಅಯ್ಯನವರ ದೇಹಕ್ಕೆ ದಹೆನ ಸಂಸ್ಕಾರ ಮಾಡಿದರು. ಆದೇ 
ದಿನ ರಾತ್ರಿಯೇ ಅಯ್ಯನವರು ಎಲ್ಲರ ಸ 0ಸ್ನದಲ್ಲೂ ಕಾಣಿಸಿಕೊಂಡು “ನನ್ನ 
ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರಿ; ಆದರೂ ಚಿಂತೆಯಿಲ್ಲ ಚಿತಾ 
ಭಸ್ಮದಲ್ಲಿ ನನ್ನ ಕಿರಬೆರಳ್ಕು, ಲಂಗೋಟಿ ತುಳಸೀ ಮಾಲೆಗಳು ಹಾಗೆಯೇ 
ಇವೆ, ಅವುಗಳನ್ನಾದರೂ ತಂಡು ವೃಂದಾವನದಲ್ಲಿಟು. ಪ್ರತಿಷ್ಠೆ ಮಾಡಿರಿ” 
ಎಂದು ಆದೇಶಿಸಿದರು, 


ಎಲ್ಲರೂ ಭಯಭೀತರಾದರು. ಸ್ಮಶಾನಕ್ಕೆ ಓಡಿದರು. ಆಶ್ಚರ್ಯ! 
ಆಯ್ಯನನರ ಚಿತಾಭಕ್ಮದ ಮಧ್ಯದಲ್ಲಿ ಕಿರಿಬೆರಳು ಲಂಗೋಟಿ "ತುಳಸಿ ಮಾಲೆ 
ಗಳು ತೇಜಃಪುಂಜವಾಗಿ ಕಾಣಿಸಿದವು. ಆ ಅನಶೇಷಗಳನ್ನು ತೆಗೆದುಕೊಂಡು 
ಬಂದು ಬೃಂದಾವನದಲ್ಲಿಟ್ಟು ಪ್ರತಿಷ್ಠೆ ಮಾಡಿದರು. ಅಯ್ಯನವರು ಎಂದಿನಂತೆ 
ಬೃಂದಾವನದಲ್ಲಿದ್ದೇ ಭಕ್ತಾಭೀಷ್ಟಪ್ರದರಾದರು, 


ಮೂರು ವರ್ಷಗಳು ಕಳೆದವು. ವಾಡೀಂದ್ರರು ಬೃಂದಾವನ ಪ್ರವೇಶ 
ಮಾಡುತ್ತಾ ಪುರುಷೋತ್ತಮಾಚಾರ್ಯರಿಗೆ ಸನ್ಯಾಸ ದೀಕ್ಷೆಯಶ್ಲಿತ್ತು ವಸು 


Rarest Archiver 


೨.2೩ 


ಧೇಂದ್ರರೆಂದು ವಾವಾಕರಣ ಮಾಡಿದರು. ವಸುಧೇಂದ್ರರು ಕುಂಭೆಕೋಣ 
ದಲ್ಲಿರುವಾಗ ಅಯ್ಯು ನವರು ಅವರಿಗೆ ಸ್ವಪ್ಪದಲ್ಲ *ಾಣಿಸಿಕೋಡು ತಮಗೆ ರಾಮ 
ದೇವರ ದರ್ಶನ ಮಾಡಿಸಬೇಕೆಂದು ತಿಳಿಸಿದರು.  ವಸುಧೇಂದ್ರರು ಕುಂಭ 
ಕೋಣದಿಂದ ಹೊರಟು ಹನ್ನೊಂದನೇ ದಿವಸಕ್ಕೆ ಕೌತಾಳಕ್ಕೆ ಬಂದು ರಂಗಯ್ಯ 
ನವರ ಬ ಕೈ ಂದಾವನದ ಸಮ್ಮುಖದಲ್ಲಿ ರಾಮದೇವರ ಪೂಜೆಯನ್ನು ಮಾಡಿದರು. 
ona ಮನದಟ್ಟಾ ಗುವತೆ ರಂಗೆಯ್ಯನವರ ವ್ಯಕ್ತಿ ತ್ವಎನ್ನು ಸಾರಿ 
ಹೇಳಿದರು. 


ರಂಗಯ್ಯನವರಿಗೆ ಅನೇಕ ಜನ ಶಿಷ್ಯರು ಆ ಶಿಷ್ಯಪರಂಪಕಿ ಇಂದಿಗೂ 
ಗಡೇಕಲ್ಲು (ಗುಂತಕಲ್ಲಿನ ಹೆತ್ತಿರ) ಸುಂ (ಶಲ (ಮಂತ್ರಾ ಲಯದ ಹೆತ್ತಿರ) 
ಕುರವಳ್ಳಿ (ಶಿರುಗುಪ್ಪ ತಾಲ್ಲೂಕು) ಮುಂತಾದ ಪಾ ತೆಗಳಿ ಇರುವರು. 
ಇವರು ಇಂದಿಗೂ ತಮ 4 ತಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳಾದಾಗ 
ಕೌಶಾಳಕ್ಕೆ ಬಂದು ಹ ನವರ ಸಸ್ನ್ನಿ ಧಿಯಲ್ಲ ಮ:ಡುಪುಗಳನ  ಸ್ಸ್‌ಹಿ 
ಹೋಗುತ್ತಾರೆ. 


ಅಯ್ಯನವರ ವಂತೀಕರು ಇಂದಿಗೂ ಪ್ರತಿನಿತ್ಯ ಸತವ ಹಾಗೂ 
ಆಯ್ಯನವರ ಬೃಂದಾವನದ ಪೂಜಾದಿಗಳನ್ನೂ, ವರ್ಷಕೊ ಮ್ಮ ವುಟ್ಲೋತ್ಸವ 
ಮೆತ್ತು ಅಯ್ಯನವರ ಆರಾಧನಾ ದಿನಗಳನ್ನೂ ಆತಿ ನಿಜ್ಞಂಭಣೆಯಿಂದ ಮಾಡಿ 
ಕೊಂಡು ಬರುತ್ತಿ ರುವರು, “ಮನೋವಿಶು ಶ್ಕ್ಯೈ ಕ ಚರಿಶಾನುವಾದಃ” ಎನ್ನು 
ವಂತೆ ಜ್ಞಾನಿಗಳ ಚರಿತ್ರೆ ವರ್ಣನೆಯಿಂದ ಅಂತಃಕರಣವು ಶುದ್ದವಾಗಿ ಭಗವ 


ದನುಗ್ರಹೆಪ್ರ ಲಭಿಸುವುದು. ಕಾರಣ ಭಗವದ್ಧಕ್ತರೇ ಗತಿಯು 'ನಮಗೆ. 


೧೩/೮5 Archiver 


